RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


| 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೧ , ೨೦೧೩ ( ಫಾಲ್ಗುಣ ೨ , ಶಕ ವರ್ಷ ೧೯೩೪) 
Bangalore , Thursday , February 21 , 2013 (Phalguna 2, Shaka Varsha 1934) 


ಸಂಚಿಕೆ ೮ 
|| Issue8 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ನಗರಾಭಿವೃದ್ಧಿ ಸಚಿವಾಲಯ 


ವಿಷಯ : ಪುರಸಭಾ ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ವಿವಿಧ ವೃಂದದ ನೌಕರರುಗಳನ್ನು 

ಕೆ. ಎಂ . ಎ .ಎಸ್. ಶ್ರೇಣಿ- 2 ವೃಂದದಲ್ಲಿ ವಿಲೀನಗೊಳಿಸುವ ಕುರಿತು - ಆದೇಶ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ನಅಇ 258 ಇಎಂಸಿ 94, ದಿನಾಂಕ 9 -12 - 1998 . 

2. ಸರ್ಕಾರದ ಆದೇಶ ಸಂಖ್ಯೆ : ನಅಇ 34 ಇಎಂಸಿ 2005 , ಬೆಂಗಳೂರು, ದಿನಾಂಕ 29 - 7 - 2005. 

ಆಯುಕ್ತರು , ಪೌರಾಡಳಿತ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ: ಪೌನಿ ಸಿಬ್ಬಂದಿ/ ಕೆಎಂಎಎಸ್/ 
ಸಿಆರ್ /40 /2007 - 08 , ದಿನಾಂಕ 10 - 9 - 2009, 26 - 7 -2011 ಮತ್ತು ದಿನಾಂಕ 9 -5 - 2012 . 
ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ : ಪೌನಿ ಸಿಬ್ಬಂದಿ /ಸಿಆರ್/ 
114 /04 - 05 , ದಿನಾಂಕ 25 - 9 - 2009 . 


ಪ್ರಸ್ತಾವನೆ: 


ಮೇಲೆ ಓದಲಾದ (1) ರ ಸರ್ಕಾರದ ಆದೇಶ ಸಂಖ್ಯೆ : ನಅಇ 258 ಇಎಂಸಿ 94, ದಿನಾಂಕ 9 -12 -1998ರ ಕಾರ್ಯಕಾರಿ ಆದೇಶದ ಪ್ರಕಾರ 
ಐದು ವರ್ಷ ಸೇವೆ ಸಲ್ಲಿಸಿದ ಪುರಸಭಾ ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ವಿವಿಧ ವೃಂದದ ನೌಕರರನ್ನು ಕೆಎಂಎಎಸ್ ಮುಖ್ಯಾಧಿಕಾರಿ ಶ್ರೇಣಿ- 2 
ವೃಂದಕ್ಕೆ ಕಾರ್ಯಕಾರಿ ಆದೇಶದ ಮೂಲಕ ವಿಲೀನಗೊಳಿಸಿ ಆದೇಶಿಸಲಾಗಿತ್ತು. ಪೌರಸೇವಾ ವೃಂದದ ಕಿರಿಯ ಆರೋಗ್ಯ ನಿರೀಕ್ಷಕರ ಹುದ್ದೆಯಿಂದ 
ವ್ಯವಸ್ಥಾಪಕರ ಹುದ್ದೆಗೆ ಹಾಗೂ ಬಿಲ್ ಕಲೆಕ್ಟರ್ ಹುದ್ದೆಯಿಂದ ಕಂದಾಯಾಧಿಕಾರಿ ಹುದ್ದೆಗೆ ಬಡ್ತಿ ಹೊಂದಲು ಸುಮಾರು 10 ವರ್ಷಗಳು ಬೇಕಾಗಿದ್ದು , 
ಇದರಿಂದಾಗಿ 3 ಪ್ರವರ್ಗಗಳಿಗೆ ಮುಂಬಡ್ತಿಗೆ ಬೇಕಾದ ಅನುಪಾತವು ಸಮನಾಗಿರಬೇಕೆಂದು, ಹಾಗೂ ಪೌರಾಡಳಿತ ನಿರ್ದೇಶನಾಲಯದ ನೌಕರರಿಗೆ 
ಮುಂಬಡ್ತಿ ಅವಕಾಶ ಇಲ್ಲದೇ ಇರುವುದರಿಂದ ಅವರಿಗೂ ಸಹ ಕೆಎಂಎಎಸ್ ವೃಂದದಲ್ಲಿ ವಿಲೀನಗೊಳಿಸಿ ಬಡ್ತಿಗೆ ಅವಕಾಶ ಕಲ್ಲಿಸಬೇಕೆಂಬ ಅಂಶಗಳನ್ನು 
ಮನಗಂಡು ಸರ್ಕಾರದ ಆದೇಶ ಕ್ರಮ ಸಂಖ್ಯೆ (1) ರ ದಿನಾಂಕ 9 -12 -1998ರ ಆದೇಶದಲ್ಲಿರುವ ಅನುಪಾತವನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ 
ಅನುಪಾತವನ್ನು ನಿಗದಿಪಡಿಸಿ ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ದಿನಾಂಕ 29 - 7 - 2005ರಲ್ಲಿ ಆದೇಶಿಸಲಾಗಿದೆ: 
Direct Recruitment 

33 1 /3 
By Absorption 

66 2 / 3 
1 ) Managers belongs to Municipal Service 

21 . 50 % 
2) Revenue Officers belongs to Municipal Service 21 .50 % 


3) Sr. Health Inspectors belongs to Municipal Service 


21 . 50 % 


4 ) Manager in the office of the Director of 

Municipal Administration 


2 .16 % 


(೩೦೫) 


೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ಕ್ಕೆ 


ಮೇಲೆ ಓದಲಾದ ಕ್ರಮಸಂಖ್ಯೆ (3) ರನ್ವಯ ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ರವರು ಪ್ರಸ್ತುತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿವಿಧ 
ವೃಂದದಲ್ಲಿ ಐದು ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸುತ್ತಿರುವ ನೌಕರರುಗಳನ್ನು ವಿಲೀನಗೊಳಿಸುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಅದರಂತೆ ರಾಜ್ಯದಲ್ಲಿ ಒಟ್ಟು 68 
ಪಟ್ಟಣ ಪಂಚಾಯತಿಗಳು ಅಸ್ತಿತ್ವದಲ್ಲಿದ್ದು, ಒಟ್ಟು 46 ಹುದ್ದೆಗಳು ಖಾಲಿ ಇದ್ದು, ಅರ್ಹ ನೌಕರರನ್ನು ಕೆ. ಎಂ .ಎ .ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ 
ವಿಲೀನಗೊಳಿಸಲು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ . 

ಮೇಲೆ ಓದಲಾದ ಕ್ರಮಸಂಖ್ಯೆ ( 4) ರನ್ವಯ ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ರವರು ಶ್ರೀ ಗುರುಸಿದ್ದಯ್ಯ , 
ಕಂದಾಯಾಧಿಕಾರಿ ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ ಇದ್ದ ಕಾರಣ ಇವರಿಗಿಂತ ಸೇವೆಯಲ್ಲಿ ಕಿರಿಯರಾದ ಶ್ರೀ ಜಿ. ಸುಬ್ಬರಾವ್ , ಶ್ರೀ ರಾಮೇಗೌಡ, 
ಶ್ರೀ ಡೇವಿಡ್ ಇವರಿಗೆ ಕರ್ನಾಟಕ ಮುನಿಸಿಪಾಲಿಟಿ ಅಧಿನಿಯಮ 1964ರ ಕಲಂ 365 ( 2)( ಎ) ರ ಪ್ರಕಾರ ಸರ್ಕಾರದ ಆದೇಶ ಸಂಖ್ಯೆ : ನಅಇ 62 ಇಎಂಸಿ 
2003, ದಿನಾಂಕ 28 -4 - 2005 ರನ್ವಯ ಕೆ. ಎಂ . ಎ .ಎಸ್. ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಿ ಆದೇಶಿಸಲಾಗಿದೆ. ನಂತರ ಇವರ ವಿರುದ್ಧದ 
ಇಲಾಖಾ ವಿಚಾರಣೆಯನ್ನು ಕೈಬಿಟ್ಟಿದ್ದರಿಂದ ಸದರಿ ದಿನಾಂಕದಿಂದ ಪೂರ್ವಾನ್ವಯವಾಗಿ ಶ್ರೀ ಗುರುಸಿದ್ದಯ್ಯ ಇವರನ್ನು ಕೆ. ಎಂ . ಎ.ಎಸ್. ಶ್ರೇಣಿ-2 ಹುದ್ದೆಗೆ 
ವಿಲೀನಗೊಳಿಸಿ ಆದೇಶ ಹೊರಡಿಸಲು ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯರವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪೌರಾಡಳಿತ ನಿರ್ದೇಶನಾಲಯದ ಮೇಲೆ ಓದಲಾದ ಕ್ರಮಸಂಖ್ಯೆ (3) ರ ದಿನಾಂಕ 9 -5 - 2012ರ ಪ್ರಸ್ತಾವನೆಯಲ್ಲಿ ಪೌರಸಭಾ ವೃಂದದ ಕಛೇರಿ 
ವ್ಯವಸ್ಥಾಪಕರು, ಕಂದಾಯಾಧಿಕಾರಿಗಳು, ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರುಗಳನ್ನು ಕೆ. ಎಂ .ಎ .ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ 
ವಿಲೀನಗೊಳಿಸಲು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯೊಂದಿಗೆ ಪೌರಾಡಳಿತ ನಿರ್ದೇಶನಾಲಯದ ಇಬ್ಬರು ಕಛೇರಿ ವ್ಯವಸ್ಥಾಪಕರಾದ ಶ್ರೀ ಟಿ.ಕೆ.ಈರಾನಾಯ್ಕ 
ಹಾಗೂ ಶ್ರೀಮತಿ ಎಸ್. ರಾಜಮ್ಮ , ಕೆ. ಎಂ . ಎ .ಎಸ್. ವೃಂದದ ಮುಖ್ಯಾಧಿಕಾರಿ ಶ್ರೇಣಿಯಲ್ಲಿದ್ದು , ಇವರುಗಳು ಮುಖ್ಯಾಧಿಕಾರಿ ಶ್ರೇಣಿ- 1 ವೃಂದಕ್ಕೆ ಮುಂಬಡ್ತಿ 
ಹೊಂದಿರುವ ಕಾರಣ ಸದರಿ 2 ಹುದ್ದೆಗಳಿಗೆ ಪೌರಾಡಳಿತ ಕಛೇರಿಯ ವ್ಯವಸ್ಥಾಪಕರಿಂದ ವಿಲೀನಗೊಳಿಸಬೇಕಾಗಿದೆ ಎಂದು ಹಾಗೂ ಶ್ರೀಮತಿ ಎಸ್.ಅಂಬಿಕಾ 
ಮತ್ತು ಶ್ರೀ ಡಿ. ಚನ್ನರಾಯಪ್ಪ ಇವರುಗಳು ಕೆ. ಎಂ .ಎ .ಎಸ್. ವೃಂದದಲ್ಲಿ ವಿಲೀನಗೊಳಿಸಲು ಅರ್ಹರಿದ್ದು, ಇವರನ್ನು ಕೆ. ಎಂ . ಎ.ಎಸ್. ಮುಖ್ಯಾಧಿಕಾರಿ 
ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳಿಸಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಹಾಲಿ ಮುಖ್ಯಾಧಿಕಾರಿ ಶ್ರೇಣಿ- 2ರ ವೃಂದದ ಹುದ್ದೆಗಳು ಖಾಲಿ ಇರುವ ವಿವರ 


ಕ್ರಮ 
ಸಂಖ್ಯೆ 


ವೃಂದದ ವಿವರ 


ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ 


07 


08 


ಕಛೇರಿ ವ್ಯವಸ್ಥಾಪಕರು 
ಕಂದಾಯಾಧಿಕಾರಿಗಳು 
ಹಿರಿಯ ಆರೋಗ್ಯ ನಿರೀಕ್ಷಕರು 
ಪೌರಾಡಳಿತ ನಿರ್ದೇಶನಾಲಯ ವ್ಯವಸ್ಥಾಪಕರು 

ಒಟ್ಟು ಖಾಲಿ ಹುದ್ದೆ 


- 


07 


4 


| 


24 


ಮೇಲೆ ತಿಳಿಸಿದಂತೆ ಕೆ. ಎಂ . ಎ .ಎಸ್. ಮುಖ್ಯಾಧಿಕಾರಿಗಳು ಶ್ರೇಣಿ- 2 ವೃಂದದಲ್ಲಿ ಒಟ್ಟು 46 ಹುದ್ದೆಗಳನ್ನು ವಿಲೀನಗೊಳಿಸುವ ಮೂಲಕ ತುಂಬಲು 
ಅವಕಾಶವಿದ್ದು, ಇದರಲ್ಲಿ ಪ್ರಸ್ತುತ 24 ಹುದ್ದೆಗಳು ಖಾಲಿ ಇದ್ದು, 11 ಅರ್ಹ ನೌಕರರು ಮಾತ್ರ ಜೇಷ್ಠತೆಯ ಆಧಾರದ ಮೇಲೆ ವಿಲೀನಗೊಳ್ಳಲು 
ಅರ್ಹರಿರುತ್ತಾರೆ. ಮತ್ತು ಈ ಎಲ್ಲಾ ನೌಕರರು ಕೆ. ಎಂ . ಎ.ಎಸ್. ವೃಂದದಲ್ಲಿ ವಿಲೀನಗೊಳ್ಳಲು ತಮ್ಮ ಸಹಮತಿಯನ್ನು ನೀಡಿರುತ್ತಾರೆ. ಅದರಂತೆ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲ್ಕಂಡ 10 ಜನ ವಿವಿಧ ವೃಂದದ ನೌಕರರುಗಳನ್ನು ಹಾಗೂ ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯರವರ 
ಪ್ರಸ್ತಾವನೆಯಂತೆ ಶ್ರೀ ಗುರುಸಿದ್ದಯ್ಯ , ಕಂದಾಯಾಧಿಕಾರಿ ಇವರಿಗೆ ದಿನಾಂಕ 28 - 04 -2005 ರಿಂದ ಪೂರ್ವಾನ್ವಯವಾಗಿ ವಿಲೀನಗೊಳಿಸುವ ಬಗ್ಗೆ . 
ನಿರ್ಣಯಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 224 ಇಎಂಸಿ 2009 , ಬೆಂಗಳೂರು, ದಿನಾಂಕ : 05 - 06 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 365(1)( 2)( ಎ) ರ ಪ್ರಕಾರ ಮೇಲೆ 
ತಿಳಿಸಿರುವ ವಿವಿಧ ವೃಂದಗಳ ಪುರಸಭಾ ಮತ್ತು ಪೌರಾಡಳಿತ ನಿರ್ದೇಶನಾಲಯದ ನೌಕಕರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ 
ಶ್ರೀ ಗುರುಸಿದ್ದಯ್ಯ , ಇವರಿಗೆ ದಿನಾಂಕ 28 - 04 - 2005 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ಪೌರಸೇವಾ ವೃಂದದ ಅಧಿಕಾರಿಗಳೆಂದು 
ವೇತನ ಶ್ರೇಣಿ ರೂ . 8825 -16000ರ ( ಮುಖ್ಯಾಧಿಕಾರಿ ಶ್ರೇಣಿ- 2) ಹುದ್ದೆಯಲ್ಲಿ ಸ್ಥಾನಪನ್ನ ಆಧಾರದ ಮೇಲೆ ವೇನತವನ್ನೊಳಗೊಂಡಂತೆ ಎಲ್ಲಾ ಸೇವಾ 
ಸೌಲಭ್ಯಗಳನ್ನು ಕೆ. ಎಂ . ಎ .ಎಸ್. ಅಧಿಕಾರಿಗೆ ಅನ್ವಯವಾಗುವ ಸೇವಾ ನಿಯಮಾವಳಿಗೊಳಪಟ್ಟು ಹಾಗೂ ಈ ಆದೇಶದಲ್ಲಿ ವಿಧಿಸಿರುವ ಷರತ್ತುಗಳಿಗೆ ಒಳಪಟ್ಟು 
ವಿಲೀನಗೊಳಿಸಿ ಆದೇಶಿಸಲಾಗಿದೆ. 

ಕಂದಾಯಾಧಿಕಾರಿಗಳ ವೃಂದದಿಂದ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳ್ಳುವ ಅಧಿಕಾರಿಯ ಹೆಸರು 
ಕ್ರಮ ಸಂಖ್ಯೆ | ಅಧಿಕಾರಿಯ ಹೆಸರು 

ಜೇಷ್ಠತಾ ಕ್ರಮ ಸಂಖ್ಯೆ 
ಶ್ರೀ ಗುರುಸಿದ್ದಯ್ಯ , 

ಶ್ರೀ ಗುರುಸಿದ್ದಯ್ಯ , ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಜಿ. ಸುಬ್ಬರಾವ್, 
ಶ್ರೀ ರಾಮೇಗೌಡ, ಮತ್ತಿತರರಿಗೆ ಕೆ. ಎಂ .ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ- 2ಕ್ಕೆ ಸರ್ಕಾರದ ಆದೇಶ 
ಸಂಖ್ಯೆ : ನಅಇ 62 ಇಎಂಸಿ 2003 ದಿನಾಂಕ 28 - 4 - 2005 ವಿಲೀನಗೊಳಿಸಿದ್ದು, ಸದರಿ 
ದಿನಾಂಕದಿಂದ ಪೂರ್ವಾನ್ವಯವಾಗಿ ಇವರನ್ನು ಕೆ. ಎಂ .ಎ.ಎಸ್ . ಮುಖ್ಯಾಧಿಕಾರಿ ಶ್ರೇಣಿ- 2ಕ್ಕೆ 
ವಿಲೀನಗೊಳಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


೩೦೭ 


2 


| 


ಕಛೇರಿ ವ್ಯವಸ್ಥಾಪಕರ ವೃಂದದಿಂದ ಮುಖ್ಯಾಧಿಕಾರಿ ಶ್ರೇಣಿ- 2 ವೃಂದಕ್ಕೆ ವಿಲೀನಗೊಳ್ಳುವ ಅಧಿಕಾರಿಯ ಹೆಸರು 
ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು 

ಜೇಷ್ಠತಾ ಕ್ರಮ ಸಂಖ್ಯೆ 
ಶ್ರೀ ಎಚ್.ಎನ್. ಚಂದ್ರಶೇಖರ್ 

98 
ಶ್ರೀ ಎಚ್. ವಿ. ಹರೀಶ್ 

118 
ಶ್ರೀ ಎನ್. ಆಂಜನಪ್ಪ 

120 
5 | ಶ್ರೀ ಎಂ . ಆರ್. ಮಂಜುನಾಥ್ 


121 


ಹಿರಿಯ ಆರೋಗ್ಯ ನಿರೀಕ್ಷಕರ ವೃಂದದಿಂದ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ 

ವಿಲೀನಗೊಳ್ಳುವ ಅಧಿಕಾರಿಯ ಹೆಸರು 


ಜೇಷ್ಠತಾ ಕ್ರಮ ಸಂಖ್ಯೆ 

63 ( ಎ) 


ಕ್ರಮ ಸಂಖ್ಯೆ 

ಅಧಿಕಾರಿಯ ಹೆಸರು 
- 6 | ಶ್ರೀ ಎನ್. ಆರ್ . ಮಠ 

ಶ್ರೀ ಎಸ್. ಜಿ. ಗೋಸಾವಿ 
ಶ್ರೀ ಬಿ . ಆರ್‌. ಮಂಗಸುಳಿ 


145 


150 


ಶ್ರೀ ಎಸ್ . ಬಿ. ಪಾಟೀಲ 


158 


ಪೌರಾಡಳಿತ ನಿರ್ದೇಶನಾಲಯದ ಕಛೇರಿ ವ್ಯವಸ್ಥಾಪಕರ ವೃಂದದಿಂದ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದಕ್ಕೆ 

ವಿಲೀನಗೊಳ್ಳುವ ಅಧಿಕಾರಿಗಳ ಹೆಸರು 
ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು 

ಜೇಷ್ಠತಾ ಕ್ರಮ ಸಂಖ್ಯೆ 
- 10 | ಶ್ರೀಮತಿ ಎಸ್, ಅಂಬಿಕಾ 

05 
11 | ಶ್ರೀ ಡಿ . ಚನ್ನರಾಯಪ್ಪ 

07 
ಷರತ್ತುಗಳು : 
1. ಈ ಮೇಲ್ಕಂಡ ನೌಕರರುಗಳು ಸರ್ಕಾರದ ಆದೇಶ ಸಂಖ್ಯೆ : ನಅಇ 258 ಇಎಂಸಿ 94, ದಿನಾಂಕ 9 -12 -1998 ರಲ್ಲಿ ತಿಳಿಸಿರುವಂತೆ 

ಮುಖ್ಯಾಧಿಕಾರಿ ಶ್ರೇಣಿ- 2 ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳನ್ನು ಮುಖ್ಯಾಧಿಕಾರಿ ಶ್ರೇಣಿ- 2 ಹುದ್ದೆಯಲ್ಲಿ ಕರ್ತವ್ಯ 
ವಹಿಸಿಕೊಂಡ ದಿನಾಂಕದಿಂದ ಎರಡು ವರ್ಷದೊಳಗಾಗಿ ಪಾಸು ಮಾಡತಕ್ಕದ್ದು. 
ಪ್ರಸ್ತುತ ಹೊರಡಿಸಿರುವ ವಿವಿಧ ವೃಂದಗಳ ಅಂತಿಮ ಜೇಷ್ಠತಾ ಪಟ್ಟಿಯಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಮಾಡಲು ನ್ಯಾಯಾಲಯಗಳು 
ಆದೇಶಿಸಿದಲ್ಲಿ, ಆ ಪ್ರಕಾರ ಪೌರಾಡಳಿತ ನಿರ್ದೇಶಕರು 2 ತಿಂಗಳೊಳಗಾಗಿ ಈ ಬಗ್ಗೆ ಪರಿಷ್ಕೃತ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಹೊರಡಿಸಿ 

ಸರ್ಕಾರಕ್ಕೆ ತಿಳಿಸತಕ್ಕದ್ದು. 

ಈ ಮೇಲ್ಕಂಡ ನೌಕರರುಗಳಿಗೆ ಕೆ. ಎಂ . ಎ.ಎಸ್. ಮುಖ್ಯಾಧಿಕಾರಿ ಶ್ರೇಣಿ-2 ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸುವವರೆಗೆ ಮತ್ತು ಮುಂದಿನ 
ಆದೇಶದವರೆಗೆ ಅವರುಗಳನ್ನು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ವಿ. ರಾಮಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 90 

ನಗರಾಭಿವೃದ್ಧಿ ಇಲಾಖೆ. 


2 . 


ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ನಅಇ 224 ಇಎಂಸಿ 2009 , ಬೆಂಗಳೂರು, ದಿನಾಂಕ: 11 - 09 - 2012. 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 224 ಇಎಂಸಿ 2009 ದಿನಾಂಕ 05 - 06 -2012 ರ ಆದೇಶ ಭಾಗದಲ್ಲಿ ದಿನಾಂಕ 28 - 04 -2005 ಕ್ಕೆ 
ಇದ್ದಂತೆ ಶ್ರೀ ಗುರುಸಿದ್ದಯ್ಯ ಇವರಿಗೆ ಅನ್ವಯವಾಗುವಂತೆ ಮುಖ್ಯಾಧಿಕಾರಿ ಶ್ರೇಣಿ-2 ವೃಂದದ ವೇತನ ಶ್ರೇಣಿಯನ್ನು ರೂ . 8,825 -16,000 /- ರ ಬದಲಿಗೆ 
ರೂ .4575 - 8400 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ವಿ. ರಾಮಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 91 

ನಗರಾಭಿವೃದ್ಧಿ ಇಲಾಖೆ. 


೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ಇಂಧನ ಸಚಿವಾಲಯ 
ವಿಷಯ : 2012 - 13ನೇ ಸಾಲಿಗೆ ಪರಿಶಿಷ್ಟ ಜಾತಿಗಳ ಉಪಯೋಜನೆಯಡಿ ( SCP) ವಿದ್ಯುತ್ 

ಸರಬರಾಜು ಕಂಪನಿಗಳು ಕೈಗೊಂಡಿರುವ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 04 ಟಿಎಫ್‌ಒ 2012 , ದಿನಾಂಕ 27 - 04 - 2012 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 22 ಪಿಎಸ್ಆರ್ 2012 , ದಿನಾಂಕ 27 - 04 - 2012 
3, ಸಮಾಜ ಕಲ್ಯಾಣ ಇಲಾಖೆಯ ಅ. ಟಿ. ಸಂಖ್ಯೆ : ಸಕಇ 31 ಎಸ್ಎಲ್ ಪಿ 2012, ದಿನಾಂಕ 11 - 07 - 2012 
4 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 31 ಪಿಎಸ್ಆರ್ 2012 , ದಿನಾಂಕ 17 - 07 - 2012 , 

ದಿನಾಂಕ 18 -10 - 2012 ಮತ್ತು 04 - 12 - 2012 . 


ಪ್ರಸ್ತಾವನೆ: 


1. 2012 - 13ನೇ ಸಾಲಿನ ಆಯವ್ಯಯದ ಅಂದಾಜಿನಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆಗೆ ಇಂಧನ ಇಲಾಖೆಯ ಲೆಕ್ಕಶೀರ್ಷಿಕೆ 4801 - 80 

190 - 0 - 02 - 422 ಯುಡಿ ರೂ . 3500.00 ಲಕ್ಷಗಳನ್ನು ಒದಗಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ರೂ . 3000 ಲಕ್ಷಗಳ ಕ್ರಿಯಾ ಯೋಜನೆಗೆ 
ಅನುಮೋದನೆ ನೀಡಿದೆ. 
ಸಮಾಜ ಕಲ್ಯಾಣ ಇಲಾಖೆಯ ನಡವಳಿ ದಿನಾಂಕ 11 - 07 - 2012ರ ಪ್ರಕಾರ ಇಂಧನ ಇಲಾಖೆ ಸಲ್ಲಿಸಿರುವ ವಿಸಕಂಗಳ 
ಕ್ರಿಯಾಯೋಜನೆಗಳನ್ನು ಅನುಮೋದಿಸಲಾಗಿದೆ. ಈ ಅನುದಾನವನ್ನು ಪರಿಶಿಷ್ಟ ಜಾತಿಯ ಬಸ್ತಿ/ ಜನತಾ ಕಾಲೋನಿ/ತಾಂಡಗಳು ಮತ್ತು 
ಗಂಗಾ ಕಲ್ಯಾಣ ಯೋಜನೆಯಡಿ ನೀರಾವರಿ ಪಂಪುಸೆಟ್ಟುಗಳ ವಿದ್ಯುದ್ದೀಕರಣ ಮತ್ತು ಕುಟೀರ ಜ್ಯೋತಿ ಕಾರ್ಯಕ್ರಮಗಳಿಗೆ ಬಳಸಲು 
ಸೂಚಿಸಿದೆ. 

ಲಾದ ಸರ್ಕಾರಿ ಆದೇಶ ದಿನಾಂಕ : 17 - 07 - 2012 , 18 -10 - 2012 ಮತ್ತು 04 - 12 - 2012 ರಲ್ಲಿ ರೂ . 1000 ಲಕ್ಷಗಳು , 
ರೂ .750 ಲಕ್ಷಗಳು ಮತ್ತು ರೂ . 500 ಲಕ್ಷಗಳನ್ನು ಕ್ರಮವಾಗಿ ಈಗಾಗಲೇ ಬಿಡುಗಡೆ ಮಾಡಿದೆ. 
4. 2012 -13ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತದಲ್ಲಿ ರೂ . 750 ಲಕ್ಷಗಳನ್ನು ಬಿಡುಗಡೆ ಮಾಡಲು ಪ್ರಸ್ತುತ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 31 ಪಿಎಸ್ಆರ್ 2012, ಬೆಂಗಳೂರು, ದಿನಾಂಕ : 07 - 01 - 2013 
1. ಸರ್ಕಾರವು 2012 - 13ನೇ ಸಾಲಿಗೆ ರೂ . 750 ( ಏಳು ನೂರು ಐವತ್ತು ಲಕ್ಷ ರೂ . ಗಳು ಮಾತ್ರ) ಲಕ್ಷಗಳನ್ನು ಪರಿಶಿಷ್ಟ ಜಾತಿಗಳ 
ಉಪಯೋಜನೆಯಡಿ (SCP ) ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಈ ಕೆಳಕಂಡಂತೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

( ಲಕ್ಷ ರೂ . ಗಳಲ್ಲಿ) 
ಕ್ರಮ ಸಂಖ್ಯೆ ವಿದ್ಯುತ್ ಸರಬರಾಜು ಕಂಪನಿಗಳು 

ಮೊಬಲಗು 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ | 

125. 00 
ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

125.00 
- 3 ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

175 . 00 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

201 . 00 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 

124 .00 

ಒಟ್ಟು ಮೊತ್ತ 750 .00 
2 . ಈ ಮೊತ್ತವನ್ನು ಪರಿಶಿಷ್ಟ ಜಾತಿಯ ಬಸ್ತಿ/ ಜನತಾ ಕಾಲೋನಿ/ತಾಂಡಗಳು ಮತ್ತು ಗಂಗಾ ಕಲ್ಯಾಣ ಯೋಜನೆಯಡಿ ನೀರಾವರಿ 

ಪಂಪುಸೆಟ್ಟುಗಳ ವಿದ್ಯುದ್ದೀಕರಣ ಮತ್ತು ಕುಟೀರ ಜ್ಯೋತಿ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸತಕ್ಕದ್ದು ಮತ್ತು Utilization Certificateನ್ನು 

ಕಳುಹಿಸತಕ್ಕದ್ದು. 
3 . ಸದರಿ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 4801480 - 190 - 0 - 02 - 422 (ಯೋಜನೆ) ಯಡಿ ಭರಿಸತಕ್ಕದ್ದು. 

ವಿದ್ಯುತ್ ಸರಬರಾಜು ಕಂಪನಿಗಳು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು "Payees Receipt" 

ನಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು . 
5 . ಇಂಧನ ಇಲಾಖೆಯ ಕಡತ ಸಂಖ್ಯೆ ಇಎನ್ 31 ಪಿಎಸ್ಆರ್ 2012 ರಲ್ಲಿ ಆರ್ಥಿಕ ಇಲಾಖೆ ನೀಡಿರುವ ಸಹಮತಿಯನ್ವಯ ಈ ಆದೇಶ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ . ಚಪ್ಪರಬಂದ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR, 92 

ಇಂಧನ ಇಲಾಖೆ. 
ಜಲಸಂಪನ್ಮೂಲ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸನೀಇ 11 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ : 29 - 12 - 2012 . 
ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕಿನ ಕರದಾಳ ಸಣ್ಣ ನೀರಾವರಿ ಕೆರೆಯ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು ಹೊರಡಿಸಲಾದ ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 11 ಭೂಸ್ವಾಪ್ರ 2012 , 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೩೦೯ 


ದಿನಾಂಕ 23 - 11 - 2012 ರಲ್ಲಿಯ ಪ್ರಸ್ತಾವನೆ ಭಾಗದಲ್ಲಿನ ತಃಖ್ಯೆಯಲ್ಲಿ ನಮೂದಿಸಿರುವ ಓಕಳಿ ಗ್ರಾಮದ ಸ . ನಂ . 356 ಎಂಬುದಕ್ಕೆ ಬದಲಾಗಿ ಅಳೊಳ್ಳಿ 
ಗ್ರಾಮದ ಸ. ನಂ . 356 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ. ಸಿದ್ದಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 97 

ಜಲಸಂಪನ್ಮೂಲ ಇಲಾಖೆ. (ಸಣ್ಣ ನೀರಾವರಿ) 


ಶಿಕ್ಷಣ ಸಚಿವಾಲಯ 
ವಿಷಯ : ಶ್ರೀ ಬಿ .ಕೆ ಶಿವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸೋಮವಾರ ಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ ಇವರ ವಿರುದ್ದ 

ದಾಖಲಾದ ಟ್ರಾಪ್ ಪ್ರಕರಣದ ಇಲಾಖಾ ವಿಚಾರಣೆ ನಡೆಸಲು ಉಪ ಲೋಕಾಯುಕ್ತರಿಗೆ ವಹಿಸುವ ಬಗ್ಗೆ. 
ಓದಲಾಗಿದೆ: ಉಪ ನಿಬಂಧಕರು, ವಿಚಾರಣೆಗಳು - 1, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. ಇವರ ಅ. ಸ. ಪತ್ರ No. 

COMPT/ UPLOK/ MYS_ 2123/2012/DRE-1, ದಿನಾಂಕ : 12 - 10 - 2012. 


ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ : 12 - 10 - 2012ರ ಅರೆ ಸರ್ಕಾರಿ ಪತ್ರದಲ್ಲಿ ಉಪ ನಿಬಂಧಕರು, ವಿಚಾರಣೆಗಳು -1, ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು, ಇವರು ದಿನಾಂಕ : 10 -10 - 2012 ರಂದು ಮಾನ್ಯ ಉಪ ಲೋಕಾಯುಕ್ತ ರವರು 1984ರ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಕಲಂ -12(3) 
ರಡಿ ನೀಡಿರುವ ಮೂಲ ವರದಿಯನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕಳುಹಿಸಿರುತ್ತಾರೆ. ಸದರಿ ವರದಿಯಲ್ಲಿ ಆಪಾದಿತರಾದ ಶ್ರೀ ಬಿ.ಕೆ. ಶಿವಣ್ಣ , ಕ್ಷೇತ್ರ 
ಶಿಕ್ಷಣಾಧಿಕಾರಿ, ಸೋಮವಾರ ಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ ಇವರು ಫಿರ್ಯಾದಿದಾರ ಶ್ರೀ ಕೆ. ಪಿ. ಜಯಕುಮಾರ್, ಶ್ರೀ ವಿಷ್ಟೇಶ್ವರ ಬಾಲಿಕಾ ಪ್ರೌಢ 
ಶಾಲೆ, ಶನಿವಾರ ಸಂತೆ, ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿಕೊಂಡಿರುತ್ತಾರೆ. ಸದರಿ ಶಾಲೆಯು 2009ರ ಅಕ್ಟೋಬರ್ ತಿಂಗಳಿನಲ್ಲಿ ಅನುದಾನಿತ 
ಶಾಲೆಯಾಗಿ ಸರ್ಕಾರದಿಂದ ಆದೇಶವಾಗಿದ್ದು, ನಂತರ ಶಾಲೆಯ ಶಿಕ್ಷಕರ ಮತ್ತು ಸಿಬ್ಬಂದಿ ವರ್ಗದವರ ವೇತನ ಇತ್ಯಾದಿಗಳು ಸರ್ಕಾರದ ವೇತನಾನುದಾನಕ್ಕೆ 
ಒಳಪಟ್ಟಿತ್ತು. ಆದರಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ 7 ಜನ ಶಿಕ್ಷಕ ವರ್ಗ ಮತ್ತು ಒಬ್ಬ ಶಿಕ್ಷಕೇತರ ಸಿಬ್ಬಂದಿಯವರ 2009ರ 
ಅಕ್ಟೋಬರ್‌ನಿಂದ 2010ರ ಫೆಬ್ರವರಿ ತಿಂಗಳವರೆಗಿನ ವೇತನದ ಬಿಲ್ಲನ್ನು ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಛೇರಿಗೆ ಸಲ್ಲಿಸಿದ್ದು ಅದಕ್ಕೆ 
ಮಂಜೂರಾತಿ ಸಹಿಯನ್ನು ಮಾಡಲು ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಆರೋಪಿತ ಶ್ರೀ ಬಿ .ಕೆ. ಶಿವಣ್ಣರವರು ಫಿರ್ಯಾದಿಯವರಿಂದ ಕೆ . 
50,000 /- ಲಂಚದ ಹಣವನ್ನು ಕೇಳಿ ಪಡೆದುಕೊಂಡಿದ್ದರು. ನಂತರ ನವೆಂಬರ್ 2010ನೇ ಮಾಹೆಯಲ್ಲಿ ಸರ್ಕಾರವು ಮಂಜೂರು ಮಾಡಿದ ತುಟ್ಟಿಭತ್ಯೆಯ 
ಹಿಂಬಾಕಿ ಬಿಲ್ಲನ್ನು ತಯಾರಿಸಿ ಸಹಿ ಬಿಟ್ಟು ಆರೋಪಿತರ ಕಛೇರಿಗೆ ಸಲ್ಲಿಸಿದ್ದು ಈ ಬಿಲ್ಲಿಗೆ ಸಹ ಮಂಜೂರಾತಿ ಸಹಿ ಮಾಡಲು ಆರೋಪಿತರು ಕೆ . 10,000 / 
ಲಂಚದ ಹಣವನ್ನು ಕೊಡುವಂತೆ ಫಿರ್ಯಾದಿಯವರನ್ನು ಒತ್ತಾಯಿಸಿದ್ದು ಲಂಚದ ಹಣವನ್ನು ಕೊಟ್ಟು ಸಹಿ ಮಾಡಿಸಿಕೊಳ್ಳಲು ಇಷ್ಟವಿಲ್ಲದ 
ಫಿರ್ಯಾದಿಯವರು ಆರೋಪಿತರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಕೋರಿ ದಿನಾಂಕ : 5 -12 - 2010 ರಂದು ಮಡಿಕೇರಿ ಕರ್ನಾಟಕ 
ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ನೀಡಿರುತ್ತಾರೆ. 

ಆದರೆ ಫಿರ್ಯಾದಿದಾರರು ಲಂಚವನ್ನು ನೀಡಲು ಮನಸ್ಸಿಲ್ಲದ ಕಾರಣ ಪೊಲೀಸ್ ಇನ್‌ಸೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ, ಮಡಿಕೇರಿ ಇವರಲ್ಲಿ 
ದಿನಾಂಕ : 15 -12 - 2010 ರಂದು ದೂರನ್ನು ಸಲ್ಲಿಸಿರುತ್ತಾರೆ. ಈ ಸಂಬಂಧ ಕರ್ನಾಟಕ ಲೋಕಾಯುಕ್ತ ಪೊಲೀಸ್, ಮಡಿಕೇರಿ ಠಾಣೆಯಲ್ಲಿ 05 /2010 ರಲ್ಲಿ 
ಲಂಚ ಪ್ರತಿಬಂಧಕ ಕಾಯ್ದೆ 1988ರ ಕಲಂ - 7, 13(1) ( ಡಿ) ಜೊತೆಯಲ್ಲಿ 13( 2) ರ ಅಡಿಯಲ್ಲಿ ಫಿರ್ಯಾದನ್ನು ಸ್ವೀಕರಿಸಿ ಕೇಸನ್ನು ದಾಖಲು ಮಾಡಿ ತನಿಖೆ 
ಕೈಗೊಂಡಿರುತ್ತಾರೆ. 

ದಿನಾಂಕ : 15 -12 - 2010ರ ಸುಮಾರು ಮಧ್ಯಾಹ್ನ 1.50ರ ವೇಳೆಯಲ್ಲಿ ಫಿರ್ಯಾದುದಾರರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, ಸೋಮವಾರ 
ಪೇಟೆ, ಇಲ್ಲಿ ಆಪಾದಿತ ಅಧಿಕಾರಿಯು ನೆರಳು ಸಾಕ್ಷಿ ಪಂಚ ನಂ . 2 ಶ್ರೀ ಹೆಚ್ .ಆರ್. ನಾಗರಾಜು, ಇವರು ನೋಡುತ್ತಿದ್ದಂತೆ ಫಿರ್ಯಾದಿದಾರ ಶ್ರೀ ಕೆ. ಪಿ. 
ಜಯಕುಮಾರ್ ಇವರಿಂದ ಲಂಚದ ಹಣ . 10 ,000/- ಗಳನ್ನು ಕೇಳಿ ಪಡೆಯುತ್ತಿದ್ದಾಗ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಹಾಗೂ ಸದರಿ ಹಣವನ್ನು 
ತನಿಖಾಧಿಕಾರಿಗಳು ವಶಪಡಿಸಿಕೊಂಡಿರುತ್ತಾರೆ . ಈ ಸಂಬಂಧ ಆಪಾದಿತರು ಸಮಂಜಸ ಉತ್ತರ ನೀಡುವಲ್ಲಿ ವಿಫಲರಾಗಿರುತ್ತಾರೆಯೆಂದು ತನಿಖಾಧಿಕಾರಿಗಳು 
ವರದಿ ಮಾಡಿರುತ್ತಾರೆ. 

ಮೇಲಿನ ಆಪಾದಿತರು ಫಿರ್ಯಾದುದಾರನಿಂದ ದಿನಾಂಕ : 15 -12 - 2010 ರಂದು ಅಕ್ರಮ ಸಂಭಾವನೆಯನ್ನು ಪಡೆಯುತ್ತಿದ್ದಾಗ ಕರ್ನಾಟಕ 
ಲೋಕಾಯುಕ್ತ ಪೊಲೀಸ್, ಮಡಿಕೇರಿರವರು ಬೀಸಿದ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಎಂಬ ಆರೋಪವು ತನಿಖೆಯಿಂದ, ಸಾಕ್ಷಾಧಾರಗಳಿಂದ ಹಾಗೂ ರಾಸಾಯನಿಕ 
ಪರೀಕ್ಷೆಯಿಂದ ಮೇಲು ನೋಟಕ್ಕೆ ಸಾಬೀತು ಆಗಿರುವುದರಿಂದ ಆರೋಪಿತರು ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿಗಳು 1966ರ ನಿಯಮ 
3(1) ರ ಪ್ರಕಾರ ದುರ್ನಡತೆ ಎಸಗಿದ್ದಾರೆ. ಅವರ ವಿರುದ್ಧ ಶಿಸ್ತುಕ್ರಮ ಕೈಗೊಳ್ಳುವಂತೆ ಮತ್ತು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು 1957ರ ನಿಯಮ 14 ( ಎ) ರ ಅನ್ವಯ ವಿಚಾರಣೆ ನಡೆಸಲು ಪ್ರಕರಣವನ್ನು ಸಕ್ಷಮ ಪ್ರಾಧಿಕಾರಕ್ಕೆ ವಹಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ ಪ್ರಕರಣವನ್ನು ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಲು ತೀರ್ಮಾನಿಸಿ ಅದರಂತೆ ಕೆಳಕಂಡ 
ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 4 ಡಿಜಿಓ 2011 , ಬೆಂಗಳೂರು, ದಿನಾಂಕ : 07ನೇ ಜನವರಿ , 2012. 


೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಶ್ರೀ ಬಿ .ಕೆ . ಶಿವಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ , ಸೋಮವಾರ ಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ ಇವರ ವಿರುದ್ಧ ದಾಖಲಾದ ಲಂಚ ನಿರೋಧಿ ಪ್ರಕರಣದಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಈ ಪ್ರಕರಣವನ್ನು ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14 ( ಎ) ರನ್ವಯ ಮಾನ್ಯ ಉಪ ಲೋಕಾಯುಕ್ತರು -1 ಕರ್ನಾಟಕ 
ಲೋಕಾಯುಕ್ತ ಇವರಿಗೆ ವಹಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು ಹೆಚ್. ಎನ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 60 

ಶಿಕ್ಷಣ ಇಲಾಖೆ ( ಸಮಿತಿಗಳು ). 


ಕಂದಾಯ ಸಚಿವಾಲಯ 
ವಿಷಯ : ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಹೋಬಳಿಯ ಕೆ. ಬಾಡಗ ಗ್ರಾಮದ ಸ. ನಂ . 86/67 ರ 3.05 ಎ/ ಗುಂ . ಮತ್ತು 87 / 8 ರ 

1.88 ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 46 ಎಲ್‌ಜಿಓ 2017, ದಿನಾಂಕ : 1- 3 - 2011. 

2 . ಸರ್ಕಾರದ ಸೇರ್ಪಡೆ ಆದೇಶ ಸಂಖ್ಯೆ : ಆರ್‌ಡಿ 22 ಎಲ್‌ಜಿಓ 2011 , ದಿನಾಂಕ: 22 -3 - 2011. 

3. ಜಿಲ್ಲಾಧಿಕಾರಿಗಳು, ಮಡಿಕೇರಿ ಇವರ ಪತ್ರ ಸಂಖ್ಯೆ: ಜಾಗ(1) ಮಂಜೂರಾತಿ/13 /2006 - 07, ದಿನಾಂಕ : 17 - 8 -2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶ ದಿನಾಂಕ: 1- 3 - 2011 ಮತ್ತು ಕ್ರಮ ಸಂಖ್ಯೆ ( 2) ರ ಸೇರ್ಪಡೆ ದಿನಾಂಕ : 22 - 3 - 2011 ರಲ್ಲಿ 
ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಹೋಬಳಿ , ಕೆ. ಬಾಡಗ ಗ್ರಾಮದ ಸ. ನಂ . 86/ 67ರ 3.05 ಎಕರೆ / ಗುಂಟೆ ಮತ್ತು 8718ರ 1.88 ಎಕರೆ ಜಮೀನನ್ನು 
ಕೇಂದ್ರೀಯ ವಿದ್ಯಾಲಯಕ್ಕೆ ಉಚಿತವಾಗಿ ಮಂಜೂರು ಮಾಡಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ : 17 -8 - 2012ರ ಜಿಲ್ಲಾಧಿಕಾರಿಗಳು, ಮಡಿಕೇರಿ ಇವರ ಪತ್ರದಲ್ಲಿ ಮಡಿಕೇರಿ ತಾಲ್ಲೂಕು, 
ಮಡಿಕೇರಿ ಹೋಬಳಿ, ಕೆ.ನಿಡುಗಣೆ ಗ್ರಾಮದ ಸ. ನಂ . 1/li ರಲ್ಲಿ 4.60 ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಉಚಿತವಾಗಿ ಮಂಜೂರು 
ಮಾಡಲಾಗಿತ್ತು . ಈ ಮಧ್ಯೆ ವಿದ್ಯಾರ್ಥಿ ಪೋಷಕರ ಸಂಘ, ಕೇಂದ್ರೀಯ ವಿದ್ಯಾಲಯ , ಕೊಡಗು ಇವರು ಮನವಿ ಸಲ್ಲಿಸಿ ಪ್ರಸ್ತುತ ಮಂಜೂರಾಗಿರುವ ಜಾಗ 
ಮಡಿಕೇರಿಯಿಂದ 8 ಕಿ. ಮೀ . ದೂರದಲ್ಲಿದ್ದು ಸರಿಯಾದ ರಸ್ತೆಗಳು ಇರುವುದಿಲ್ಲ. ಸಾರಿಗೆ ಸಂಪರ್ಕ ಇರುವುದಿಲ್ಲ. ಹಾಗೂ ಕಾಡಿನ ಮಧ್ಯದಲ್ಲಿದ್ದು , 
ವಿದ್ಯಾರ್ಥಿಗಳ ಭದ್ರತೆಯ ದೃಷ್ಟಿಯಿಂದ ಸ್ಥಳ ಸೂಕ್ತವಾಗಿರುವುದಿಲ್ಲ. ಆದ್ದರಿಂದ ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಹೋಬಳಿ, ಕೆ. ಬಾಡಗ ಗ್ರಾಮದ ಸ. ನಂ . 
86 /67ರ 3.05 ಎಕರೆ / ಗುಂಟೆ ಮತ್ತು 878ರ 1.88 ಎಕರೆ ಒಟ್ಟು 4. 93 ಎಕರೆ /ಸೆಂಟ್ಸ್ ಜಮೀನನ್ನು ಮಂಜೂರು ಮಾಡಲು ಕೋರಿರುತ್ತಾರೆ. ಆದ್ದರಿಂದ 
ಈಗಾಗಲೇ ದಿನಾಂಕ : 23 - 3 -2011ರಲ್ಲಿ ಕೆ. ಬಾಡಗ ಗ್ರಾಮದ ಸ. ನಂ . 86 /67 ರ 3.05 ಎಕರೆ / ಗುಂಟೆ ಮತ್ತು 87 /18 ರ 1.88 ಎಕರೆ ಜಮೀನನ್ನು 
ಕೇಂದ್ರೀಯ ವಿದ್ಯಾಲಯಕ್ಕೆ ಉಚಿತವಾಗಿ ಮಂಜೂರು ಮಾಡಿರುವುದಕ್ಕೆ ಬದಲಿಯಾಗಿ ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಹೋಬಳಿ, ಕೆ.ನಿಡುಗಣೆ ಗ್ರಾಮದ 
ಸ. ನಂ . 1 /1 ರಲ್ಲಿ 4 .60 ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಉಚಿತವಾಗಿ ಮಂಜೂರು ಮಾಡಲು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 44 ಎಲ್‌ಜಿಓ 2012 , ಬೆಂಗಳೂರು, ದಿನಾಂಕ : 28 - 12 - 2012. 
ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 46 ಎಲ್‌ಜಿಓ 2010, ದಿನಾಂಕ : 1 - 3 - 2011 ಹಾಗೂ ಸೇರ್ಪಡೆ ಸಂಖ್ಯೆ : ಆರ್‌ಡಿ 46 ಎಲ್‌ಜಿಓ 2010, 
ದಿನಾಂಕ : 23 -3 - 2011ರಲ್ಲಿ ಮಡಿಕೇರಿ ತಾಲ್ಲೂಕು ಕೆ.ನಿಡುಗಣೆ ಗ್ರಾಮದ ಸ. ನಂ . 111 ರಲ್ಲಿ 4.60 ಎಕರೆ ಜಮೀ 
ಜಮೀನು ಮಂಜೂರಾತಿ ಮಾತ್ರ ರದ್ದುಗೊಳಿಸಿ ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಹೋಬಳಿ, ಕೆ. ಬಾಡಗ ಗ್ರಾಮದಲ್ಲಿ ಸ. ನಂ . 86/67 ರಲ್ಲಿ 3.05 
ಎಕರೆ /ಸೆಂಟ್ಸ್, ಸ. ನಂ . 87 /68 ರಲ್ಲಿ 1 - 88 ಎಕರೆ /ಸೆಂಟ್ಸ್, ಒಟ್ಟು 4 - 93 ಎಕರೆ /ಸೆಂಟ್ಸ್ ಜಮೀನನ್ನು ಬದಲಿಯಾಗಿ ಈ ಹಿಂದೆ ವಿಧಿಸಿರುವ ಷರತ್ತು ಮತ್ತು 
ನಿಬಂಧನೆಗಳೊಂದಿಗೆ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 61. 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -1). 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕೋಟನೂರ- ಡಿ ಹೊಸ ವಸತಿ ಬಡಾವಣೆಯನ್ನು ಅಭಿವೃದ್ಧಿ ಪಡಿಸಲು ರೂ . 15750. 00 ಲಕ್ಷಗಳ 

ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ : ನಪಾಗು/ ತಾಂತ್ರಿಕ/ಕೊಟನೂರು 

ಡಿ/ ನೂ .ಯೋಜನೆ / 2011 -12 /5628 / ದಿನಾಂಕ : 21 -12 - 2011 ಮತ್ತು 6021/ ದಿನಾಂಕ : 17 - 2 - 2012 
ಹಾಗೂ 684 , ದಿನಾಂಕ : 24 - 7 - 2012 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


೩೧೧ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಪತ್ರಗಳಲ್ಲಿ ಆಯುಕ್ತರು, ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರ ರವರು ಗುಲ್ಬರ್ಗಾ ನಗರದಿಂದ ಜೇವರಿಗಿಗೆ 
ಹೋಗುವ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಕೋಟನೂರ- ಡಿ ಗ್ರಾಮದ ಸರ್ವೆ ನಂ . 49, 66, 67, 68, 74, 76, 77 , 96 , 97 ರಲ್ಲಿ ಒಟ್ಟು 157 
ಎಕರೆ 10 ಗುಂಟೆ ಜಮೀನಿನನ್ನು ಭೂ ಸ್ವಾಧೀನ ಕಾಯ್ದೆಯನ್ವಯ ಸ್ವಾಧೀನ ಪಡಿಸಿಕೊಂಡಿದ್ದು , ಸದರಿ ಪ್ರದೇಶದಲ್ಲಿ ಸುಮಾರು 2040 ವಿವಿಧ ಅಳತೆಗಳ 
ನಿವೇಶನಗಳನ್ನು ಅಂದಾಜು ರೂ . 15750 - 00 ಲಕ್ಷಗಳಲ್ಲಿ ಅಭಿವೃದ್ಧಿ ಪಡಿಸಲು ಅಂದಾಜು ಪಟ್ಟಿಯನ್ನು ತಯಾರಿಸಿ ಸರ್ಕಾರಕ್ಕೆ ಆಡಳಿತಾತ್ಮಕ ಅನುಮೋದನೆ 
ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಈ ಯೋಜನೆಯ ನಿವೇಶನಗಳ ಶೇಕಡ 30 ರಷ್ಟು 6/9 ಮೀಟರ್‌ ಅಳತೆಯ ನಿವೇಶನಗಳನ್ನು ರಚಿಸಲು ಇವುಗಳ ಪೈಕಿ ಪರಿಶಿಷ್ಟ ಜಾತಿ ಮತ್ತು 
ಪಂಗಡಕ್ಕೆ ಶೇಕಡ 75 ರಷ್ಟು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೇಕಡ 50ರಷ್ಟು ದರದಲ್ಲಿ ರಿಯಾತಿಯನ್ನು ನೀಡಲು ಯೋಜಿಸಲಾಗಿದೆ ಎಂದು 
ಆಯುಕ್ತರು ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ . 

ಈ ಯೋಜನೆಯಡಿಯಲ್ಲಿ ಸುಮಾರು 168 ಎಕರೆ ಪ್ರದೇಶದಲ್ಲಿ ಮೂರು ಹಂತಗಳಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಕರ್ನಾಟಕ 
ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1976 ನಿಯಮ 15 (1) ರನ್ವಯ ಸರ್ಕಾರದ ಪ್ರಾಥಮಿಕ ಅನುಮೋದನೆಯನ್ನು ದಿನಾಂಕ : 12 - 6 - 2003ರಲ್ಲಿ 
ನೀಡಲಾಗಿದೆ. ಇದಲ್ಲದೆ ಪ್ರಾಧಿಕಾರವು ಸದರಿ ಕಾಯ್ದೆಯ ನಿಯಮ 16ರಲ್ಲಿ ನಕ್ಷೆಯನ್ನು ತಯಾರಿಸಿ ನಿಯಮ 17ರನ್ವಯ ಭೂ ಉಪಯೋಗ ಪಡಿಸಿಕೊಳ್ಳಲು 
ಸಹ ಅನುಮೋದನೆಯನ್ನು ನೀಡಲಾಗಿದೆ. 

ಪ್ರಾಧಿಕಾರವು ದಿನಾಂಕ : 23 - 4 - 2012 ರಂದು ನಡೆದ ಸಭೆಯ ವಿಷಯ ಸಂಖ್ಯೆ : 02 ರಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಸರ್ಕಾರದ 
ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ ಸಲ್ಲಿಸಲು ನಿರ್ಣಯಿಸಿರುತ್ತದೆ. ಈ ಯೋಜನೆಗೆ ಅಗತ್ಯವಿರುವ ಭೂಮಿಯನ್ನು ಜಿಲ್ಲಾಧಿಕಾರಿಗಳು 
ಗುಲ್ಬರ್ಗಾರವರು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಕಲಂ 4 (1) ರಡಿಯಲ್ಲಿ ದಿನಾಂಕ : 2 - 7 - 2007 ರಂದು ಅಧಿಸೂಚನೆ ಹೊರಡಿಸಿ ಸಹಾಯಕ 
ಆಯುಕ್ತರು ಗುಲ್ಬರ್ಗಾರವರನ್ನು ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು ನಿರ್ವಹಿಸಲು ನೇಮಕ ಮಾಡಿ ಭೂ ಸ್ವಾಧೀನ ಕಾಯ್ದೆ 1894 ಕಲಂ 6(1) ರಡಿಯಲ್ಲಿ 
ಕ್ರಮವಹಿಸಿ ಭೂ ಪರಿಹಾರ ಮೊತ್ತವನ್ನು ಪ್ರತಿ ಎಕರೆಗೆ ರೂ . 1,98,000 ರಂತೆ ಭೂ ಮಾಲೀಕರಿಗೆ ಪರಿಹಾರ ಧನವನ್ನಾಗಿ ಪಾವತಿಸಲಾಗಿದ್ದು, ಸದರಿ 
ಜಮೀನುಗಳಲ್ಲಿ ಬರುವ ಬಾವಿ, ಕೊಳವೆಬಾವಿ , ಕಟ್ಟಡ, ಗಿಡ ಮರಗಳ ಬೆಲೆಯನ್ನು ಸಹ ಭೂ ಮಾಲೀಕರಿಗೆ ಸಂದಾಯ ಮಾಡಲು ಭೂ 
ಸ್ವಾಧೀನಾಧಿಕಾರಿಗಳು ಗುಲ್ಬರ್ಗಾ ಇವರಲ್ಲಿ ಠೇವಣಿ ಮಾಡಿ ದಿನಾಂಕ : 23 -10 - 2010 ರಂದು ಐತೀರ್ಪು ಘೋಷಿಸಲಾಗಿದೆ. ಅದರಂತೆ ಸದರಿ 
ಜಮೀನುಗಳ ಪಹಣಿ ಪತ್ರಿಕೆಯಲ್ಲಿ ಪ್ರಾಧಿಕಾರದ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ ಎಂದು ಆಯುಕ್ತರ ಪ್ರಸ್ತಾವನೆಯಲ್ಲಿ ಸರ್ಕಾರಕ್ಕೆ ವರದಿ 
ಸಲ್ಲಿಸಿರುತ್ತಾರೆ. 

ಈ ಯೋಜನೆಗೆ ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದ 2011 - 12ನೇ ಸಾಲಿನ ಆಯವ್ಯಯದಲ್ಲಿ ರೂ . 5. 00 ಕೋಟಿ ಮೊತ್ತವನ್ನು 
ಕಾಯ್ದಿರಿಸಲಾಗಿದ್ದು, ಯೋಜನೆಯ ವೆಚ್ಚವನ್ನು ಭರಿಸಲು ಪ್ರಾಧಿಕಾರದಲ್ಲಿ ಲಭ್ಯವಿದ್ದ ಹಣದ ಶಿಲ್ಕಿನಲ್ಲಿ ಅಂದಾಜು ರೂ . 25 . 00 ಕೋಟಿಯ ಅಭಿವೃದ್ಧಿ 
ಕಾಮಗಾರಿಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳಲು ಉದ್ದೇಶಿಸಲಾಗಿದೆ . ಇದಲ್ಲದೆ ಗುಲ್ಬರ್ಗಾ ನಗರ ಸ್ಥಳೀಯ ಪ್ರದೇಶದ ಮಹಾಯೋಜನೆಯಲ್ಲಿ 
( ಪರಿಷ್ಕೃತ- II) ಪ್ರಸ್ತಾವಿತ ಉದ್ಯಾನವನ ಮತ್ತು ಬಯಲು ಜಾಗದ ಪ್ರದೇಶಗಳನ್ನು ಭೂ ಸ್ವಾಧೀನಪಡಿಸಿಕೊಳ್ಳಲು ರೂ . 250 .00 ಲಕ್ಷಗಳನ್ನು 
ಕಾಯ್ದಿರಿಸಲಾಗಿದ್ದು , ಇದರೊಂದಿಗೆ ಪ್ರಾಧಿಕಾರದಲ್ಲಿ ರೂ . 27.00 ಲಕ್ಷ ಮೊತ್ತವು ಉದ್ಯಾನವನ ಮತ್ತು ಬಯಲು ಜಾಗದ ಭೂ ಸ್ವಾಧೀನತೆಗಾಗಿ 
ಕಾಯ್ದಿರಿಸಲಾಗಿದೆ. ಇದರೊಂದಿಗೆ ಸದರಿ ಯೋಜನೆಯಲ್ಲಿ ನಿವೇಶನ ಹಂಚಿಕೆಗಾಗಿ ಅರ್ಜಿಗಳನ್ನು ಕರೆದಾಗ ಅವುಗಳಿಂದ ಮುಂಗಡ ಠೇವಣಿ ಹಾಗೂ 
ನಿವೇಶನಗಳನ್ನು ಹಂಚಿದಾಗ ನಿವೇಶನದಾರರಿಂದ ಬರುವ ಹಣದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಹಂತ ಹಂತವಾಗಿ ತೆಗೆದುಕೊಳ್ಳಬಹುದಾಗಿದೆ. 

ಈ ಯೋಜನೆಯಲ್ಲಿನ ಸಿವಿಲ್ ಕಾಮಗಾರಿಗಳ ಅಂದಾಜು ಪತ್ರಿಕೆಗಳನ್ನು 2011- 12ನೇ ಸಾಲಿನ ಗುಲ್ಬರ್ಗಾ ವೃತ್ತದ ಲೋಕೋಪಯೋಗಿ 
ದರಪಟ್ಟಿಯನ್ನಾಧರಿಸಿ ತಯಾರಿಸಲಾಗಿದ್ದು, ಇವುಗಳಿಗೆ ಮುಖ್ಯ ಇಂಜಿನಿಯರ್ (ಉತ್ತರ) ಧಾರವಾಡ 
ಪಡೆಯಲಾಗಿದೆ. ಮತ್ತು ನೀರು ಸರಬರಾಜು ಮತ್ತು ಒಳಚರಂಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ವಿಭಾಗರವರಿಂದ ರೇಖಾ ಅಂದಾಜು ಪಡೆಯಲಾಗಿದ್ದು , ವಿದ್ಯುತ್ತೀಕರಣಕ್ಕೆ ಕಾರ್ಯನಿರ್ವಾಹಕ ಅಭಿಯಂತರರು ( ವಿ ) ಕಾರ್ಯ ಮತ್ತು ಪಾಲನೆ ಇವರಿಂದ 
ಸಹ ರೇಖಾ ಅಂದಾಜು ಪಡೆಯಲಾಗಿದೆ. 

ಪ್ರಾಧಿಕಾರವು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ರೂ . 15750.00 ಲಕ್ಷಗಳ ಯೋಜನಾ ವೆಚ್ಚಗಳನ್ನು ಗುರುತಿಸಿದ್ದು ಸದರಿ ಯೋಜನಾ ವೆಚ್ಚವನ್ನು 
ಪರಿಶೀಲಿಸಲಾಗಿ ಈ ಕೆಳಕಂಡಂತೆ ವಿಂಗಡಿಸಿ ರೂ . 14700.00 ಲಕ್ಷಗಳಿಗೆ ಮಿತಿಗೊಳಿಸಲಾಗಿದೆ. 
1. ಭೂ ಸ್ವಾಧೀನ ವೆಚ್ಚ 

: ರೂ . 6126.20 ಲಕ್ಷಗಳು 
2 . ಭೂಮಿ ಮಟ್ಟ ಮಾಡಲು 

: ರೂ . 250 .00 ಲಕ್ಷಗಳು 
3. ಕಾಂಪೌಂಡ್ ಕಾಮಗಾರಿಗಳು 

ರೂ . 13.30 ಲಕ್ಷಗಳು 
4, ರಸ್ತೆ ಕಾಮಗಾರಿಗಳಿಗಾಗಿ 

ರೂ . 970.00 ಲಕ್ಷಗಳು 
5. ಚರಂಡಿ ನಿರ್ಮಾಣ 

ರೂ . 1775.00 ಲಕ್ಷಗಳು 
6. ಉದ್ಯಾನವನಗಳಿಗೆ ಕಾಪೌಂಡ್ ಗೋಡೆ 

ರೂ . 500.00 ಲಕ್ಷಗಳು 
7. ನೀರು ಸರಬರಾಜು ವ್ಯವಸ್ಥೆಗಾಗಿ 

ರೂ . 796.00 ಲಕ್ಷಗಳು 
8. ಒಳಚರಂಡಿ ವ್ಯವಸ್ಥೆಗಾಗಿ 

ರೂ . 460.00 ಲಕ್ಷಗಳು 
9. ವಿದ್ಯುತ್ ಕಾಮಗಾರಿಗಳಿಗಾಗಿ 

ರೂ . 1000.00 ಲಕ್ಷಗಳು 

ರೂ . 11890.50 ಲಕ್ಷಗಳು 
10. ಶೇ 21 ರಷ್ಟು ಆಡಳಿತಾತ್ಮಕ ವೆಚ್ಚಗಳು 

ರೂ . 1210. 65 ಲಕ್ಷಗಳು 


.. 


.. 


.. 


.. 


.. 


.. 


.. 


•. 


೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ ೧ 


11. ಟೆಂಡರ್ ಪ್ರೀಮಿಯಂ (ನೀರು/ ಒಳಚರಂಡಿ) 

ರೂ . 125 .60 ಲಕ್ಷಗಳು 
12. ಟೆಂಡರ್ ಪ್ರೀಮಿಯಂ ವಿದ್ಯುತ್‌ ( ಶೇ 30 ) 

ರೂ . 300.00 ಲಕ್ಷಗಳು 
13, ಏಸ್ಕಲೇಷನ್ ಮತ್ತು ಟೆಂಡರ್ ಪ್ರೀಮಿಯಂ 

ರೂ . 1153 .00 ಲಕ್ಷಗಳು 
14 . ಇತರೆ ವೆಚ್ಚಗಳು 

: ರೂ . 20 . 25 ಲಕ್ಷಗಳು 
ಒಟ್ಟು 

: ರೂ . 14700.00 ಲಕ್ಷಗಳು 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 02 ಗುಅಪ್ರಾ 2012 , ಬೆಂಗಳೂರು, ದಿನಾಂಕ : 05 -11 -2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೋಟನೂರು- ಡಿ ಹೊಸ ವಸತಿ 
ಬಡಾವಣೆಯನ್ನು ರೂ . 14700.00 ಲಕ್ಷಗಳ ( ರೂ . ಹದಿನಾಲ್ಕು ಸಾವಿರದ ಏಳುನೂರು ಲಕ್ಷಗಳು ಮಾತ್ರ) ಅಂದಾಜಿನಲ್ಲಿ ಕಲ್ಪಿಸಲು ಈ ಕೆಳಕಂಡ 
ಷರತ್ತಿಗೊಳಪಟ್ಟು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

1. Since land has already been acquired for the Project and compensation paid by GUDA the proposal for development of 

157 acres and 10 guntas at Rs. 147.00 crores for creating 2040 sites. In the method proposed for financing is very 
ambiguous with no clear source of funds shown and such uncertainty will only be causing time and cost overruns and 
several other complications . For example, an amount of Rs. 2. 5 crores proposed to be used for this project is from the 
fund for acquiring land for park and open spaces. It is not permitted under the UDA Rules to use it for any other purpose . 
Hence caution may be taken to follow the procedure in accordance with the rules that are prevailing ; 
Since GUDA has already spent Rs. 67.00 crores for land acquisition that is 46 % of the project cost, no further funds of 
GUDA should be used and no borrowing should be resorted to for funding this project. Further it is brought to the notice 
that the financial burden could have been easily avoided since it was done after the rules of 60 :40 were notified. Since 
the development of such sites and services schemes is a short- term project, it is eminently possible to involve the 
allottees financially from the beginning. Apart from reducing interest costs and locking in of GUDA s limited funds, this will 
also ensure better project discipline avoiding time cost overrun . This will also take care of the market risk for the 
investment made in this project. There are many examples where UDA projects have not yielded the kind of demand that 

was projected when projects were taken up ; 
3 . Therefore , it is advised that GUDA should allot the sites as per the KUDA allotment Rules upfront and create a scheme 

to collect amount from the allottees in two or three installments , which should be maintained in a separate project 
account and the same should be used for development of this project only. Any development work should be taken up 
only with this amount. 
In case of default suitable action will be taken against the concerned officers and officials . The Installments for allotment 

of sites should be fixed as per the project timeline ; 
5 . While pricing sites, all the cost including possible enhancement in LAQ compensation and expected returns for the 

GUDA should be suitably accounted for ; 
Sites should be priced , keeping in view the cost escalation in the future and ensuring that full recovery of the cost of the 
land and development charges is made ; 
Sites so formed should be allotted as per allotment rules ; 
Corner sites and commercial sites should be put to public auction as per rules, in order to getmore revenue ; 
Allotment of sites should be made before the development of the layout begins so that allottees can monitor the 

development of the layout which will avoid cost overrun ; 
10 . ಸದರಿ ಕಾಮಗಾರಿಯನ್ನು ನಿರ್ವಹಿಸುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಮತ್ತು ನಿಯಮ 

2000ನ್ನು ಪಾಲಿಸತಕ್ಕದ್ದು ; 
11. ಕಾಮಗಾರಿಗಳ ಟೆಂಡರ್‌ಗಳನ್ನು ರಾಜ್ಯ ಟೆಂಡರ್ ಬುಲೆಟಿನ್‌ನಲ್ಲಿ ಕರೆಯಲು ರಾಜ್ಯ ಟೆಂಡರ್ ಬುಲೆಟಿನ್ ಅಧಿಕಾರಿಯಿಂದ ಅನುಮೋದನೆ 

ಪಡೆಯತಕ್ಕದ್ದು ; 
12 . ಕಾಮಗಾರಿಗಳ ಗುತ್ತಿಗೆ ನೀಡುವ ಮುನ್ನ ನಿಯಮಾವಳಿಯಂತೆ ಸರ್ಕಾರದ ಅನುಮೋದನೆ ಪಡೆದು ಗುತ್ತಿಗೆಯನ್ನು ನೀಡತಕ್ಕದ್ದು; 
13. ಈ ಯೋಜನೆಯಡಿ ನಿಗದಿಗೊಳಿಸಲಾದ ಟೆಂಡರ್ ಪ್ರೀಮಿಯಂ ಏಸ್ಕಲೇಷನ್ ಹಾಗೂ ಇತರೆ ಹೆಚ್ಚುವರಿ ಮೊತ್ತವನ್ನು ಮೂಲ ಅಂದಾಜು 

ಮೊತ್ತದಲ್ಲಿ ಸೇರಿಸತಕ್ಕದ್ದಲ್ಲ ; 
14 . ನೀರು ಸರಬರಾಜು / ಒಳಚರಂಡಿ ಮತ್ತು ವಿದ್ಯುತ್ ಕಾಮಗಾರಿಗಳ ಅಂದಾಜು ಪಟ್ಟಿಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ನಂತರ ಟೆಂಡರ್‌ಗಳನ್ನು ಆಹ್ವಾನಿಸತಕ್ಕದ್ದು ; 
15. ಕಾಂಪೌಂಡ್ ಸಿವಿಲ್ ಕಾಮಗಾರಿಗಳ ಪೈಕಿ ಕಾಂಪೌಂಡ್ ಕಾಮಗಾರಿಗಳನ್ನು ಅಗತ್ಯವಿದ್ದ ಸಾರ್ವಜನಿಕ ಉಪಯುಕ್ತ ಸ್ಥಳಗಳಲ್ಲಿ ಅಂದರೆ 

ಪಾರ್ಕ್ ಇತ್ಯಾದಿಗಳ ಅಭಿವೃದ್ಧಿಗೊಳಿಸಿದ ನಂತರ ಮಾತ್ರ ನಿರ್ಮಿಸಿ ಸ್ಥಳೀಯ ಸಂಸ್ಥೆಗೆ ಹಸ್ತಾಂತರಿಸುವ ಸಮಯದಲ್ಲಿ ನಿರ್ವಹಿಸತಕ್ಕದ್ದು ; 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 439 ವೆಚ್ಚ - 9 /2012, ( ಆರ್.ಎಫ್. ಸಂಖ್ಯೆ :58822) 
ದಿನಾಂಕ: 21 - 9 - 2012 ರಲ್ಲಿ ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 62 

ನಗರಾಭಿವೃದ್ಧಿ ಇಲಾಖೆ. 


0 


N 


0 


0 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೩೧೩ 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸುತ್ತಿರುವ ಶ್ರೀಮತಿ ಹೆಚ್. ಆರ್. ಸರೋಜಮ್ಮ ವಸತಿ 

ಬಡಾವಣೆಯ ಪರಿಷ್ಕೃತ ಅಂದಾಜು ರೂ . 1860.00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕೊಪ್ಪಳ ಇವರ ಪತ್ರ ಸಂಖ್ಯೆ ಕೊನಪ್ರಾ/ ಆಡಳಿತ / ಆ. ಅನುಮೋದನೆ/ 

127 /2011 - 12 ದಿನಾಂಕ : 27 - 6 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಪತ್ರದಲ್ಲಿ ಆಯುಕ್ತರು, ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರ ರವರು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 
ನಿರ್ಮಿಸುತ್ತಿರುವ ಶ್ರೀಮತಿ ಹೆಚ್.ಆರ್. ಸರೋಜಮ್ಮ ಬಡಾವಣೆಯ ವಸತಿ ಯೋಜನೆಯನ್ನು ರೂ . 1860.00 ಲಕ್ಷಗಳಿಗೆ ಪರಿಷ್ಕರಿಸಿ ಸರ್ಕಾರದ ಆಡಳಿತಾತ್ಮಕ 
ಅನುಮೋದನೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಯೋಜನೆಯನ್ನು ಸ. ನಂ . 153 /1, 2 ಮತ್ತು 1540 ರಲ್ಲಿ ಒಟ್ಟು ವಿಸ್ತೀರ್ಣ 28 ಎಕರೆ 4 ಗುಂಟೆ ಜಮೀನಿನಲ್ಲಿ ವಸತಿ ಅಭಿವೃದ್ದಿಗಳನ್ನು 
ಕೈಗೊಳ್ಳಲು ಈ ಹಿಂದೆ ಸರ್ಕಾರವು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಎಫ್. ಡಿ 450 ಎಕ್ಸ್ಪಿ- 9 /09, ದಿನಾಂಕ : 3 - 8 - 2009 ( ಆರ್.ಎಫ್. ಸಂಖ್ಯೆ: 
36622 ) ರಲ್ಲಿ ನೀಡಿದ ಸಹಮತಿಯನ್ವಯ ಪರಿಶೀಲಿಸಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಅಂದಾಜು ರೂ . 473.00 ಲಕ್ಷಗಳಲ್ಲಿ 
ಕೈಗೆತ್ತಿಕೊಳ್ಳಲು ಸರ್ಕಾರದ ಆದೇಶ ಸಂಖ್ಯೆ : ನಅಇ 44 ಗುಅಪ್ರಾ 2008 , ದಿನಾಂಕ : 29 - 10 - 2009 ರಲ್ಲಿ ಅನುಮೋದನೆ ನೀಡಲಾಗಿತ್ತು. 

ಸದರಿ ಯೋಜನೆಯ ವಿಸ್ತೀರ್ಣವನ್ನು 24 ಎಕರೆ 12 ಗುಂಟೆಗೆ ಮಿತಿಗೊಳಿಸಿ ಬಾಕಿ ಉಳಿದ 3 ಎಕರೆ 32 ಗುಂಟೆ ಹಿರೇಹಳ್ಳದ ಪ್ರದೇಶದಲ್ಲಿ 
ನಾಲೆಯು ಬಂದಿರುವುದರಿಂದ ಈ ಪ್ರದೇಶವನ್ನು ಕೈಬಿಡಲಾಗಿದೆ ಎಂದು ಮತ್ತು ಸದರಿ ಯೋಜನೆಯಡಿಯಲ್ಲಿ ಭೂ ಸ್ವಾಧೀನಪಡಿಸಿಕೊಂಡ ಭೂ 
ಮಾಲೀಕರು ಹೆಚ್ಚಿನ ಪರಿಹಾರ ಮೊತ್ತವನ್ನು ಕೋರಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಲ್ಲಿ ದಾವೆ ಹೂಡಿ ಪ್ರತಿ ಎಕರೆಗೆ ರೂ . 10 .02 
ಲಕ್ಷಗಳಷ್ಟು ಮೊತ್ತವನ್ನು ಪರಿಹಾರ ಮೊತ್ತವನ್ನಾಗಿ ನೀಡಲು ಆದೇಶಿಸಿದ ಮೇರೆಗೆ ಮತ್ತು ಯೋಜನಾ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಪ್ರಸ್ತುತ 
ಸಾಲಿನ ದರಪಟ್ಟಿಗೆ ಆಧರಿಸಿ ತಯಾರಿಸಿದ ಹಿನ್ನೆಲೆಯಲ್ಲಿ ಪರಿಷ್ಕೃತ ಯೋಜನೆಗೆ ಮಂಜೂರಾತಿಯನ್ನು ಕೋರಲಾಗಿದೆ ಎಂದು ಆಯುಕ್ತರು ನಗರಾಭಿವೃದ್ಧಿ 
ಪ್ರಾಧಿಕಾರದವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಯೋಜನೆಗಳ ಅಂದಾಜು ವೆಚ್ಚಗಳನ್ನು ಪ್ರಾಧಿಕಾರವು ಈ ಕೆಳಕಂಡಂತೆ ಸಲ್ಲಿಸಿರುತ್ತದೆ. 
1. ಲೋಕೋಪಯೋಗಿ ಇಲಾಖೆ ಕಾಮಗಾರಿಗಳು : ರೂ . 222.65 ಲಕ್ಷಗಳು 
2 . ಶೇ 12 ರಷ್ಟು ಸೂಪರ್‌ ವಿಷನ್ ದರಗಳು 

ರೂ . 26. 71 ಲಕ್ಷಗಳು 
3. ನೀರು ಸರಬರಾಜು ಮತ್ತು ಒಳಚರಂಡಿ 

ರೂ . 112 .55 ಲಕ್ಷಗಳು 
4, ಶೇ 13 ರಷ್ಟು ಸೂಪರ್ ವಿಷನ್ ದರಗಳು 

ರೂ . 14 .63 ಲಕ್ಷಗಳು 
5. ಜೆಸ್ಕಾಂ ಸಂಸ್ಥೆ ವಿದ್ಯುತ್ ಕಾಮಗಾರಿಗಳ ಅಂದಾಜು : ರೂ . 124 .13 ಲಕ್ಷಗಳು 
6. ಶೇ 10 ರಷ್ಟು ಸೂಪರ್‌ವಿಷನ್ ದರಗಳು 

ರೂ . 12 .41 ಲಕ್ಷಗಳು 
7. ತೋಟಗಾರಿಕೆ ಅಂದಾಜು 

ರೂ . 41.08 ಲಕ್ಷಗಳು 
8. ಭೂ ಸ್ವಾಧೀನ ವೆಚ್ಚ 

ರೂ . 600 .00 ಲಕ್ಷಗಳು 
9. ದರ ಪಟ್ಟಿ ಏರಿಳಿತ ವೆಚ್ಚಗಳು 

ರೂ . 81.45 ಲಕ್ಷಗಳು 
ಇಟಿಪಿ ಮೇಲ್ ವಿಚಾರಣೆ ಲೇಬರ್‌ಸೆಸ್ ಮತ್ತು 
3ನೇ ಏಜನ್ಸಿಯ ತಪಾಸಣಾ ಶುಲ್ಕ ಮತ್ತು ಇತರೆ 
ಕಛೇರಿ ವೆಚ್ಚಗಳಿಗೆ 

: ರೂ . 624.39 ಲಕ್ಷಗಳು 
: ರೂ . 1860.00 ಲಕ್ಷಗಳು 


ಒಟ್ಟು 


ಕ್ರಮ 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಪ್ರಾಧಿಕಾರವು ಈ ಹಿಂದೆ ಸದರಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ ಮೊತ್ತಕ್ಕೆ ಮತ್ತು 
ಪ್ರಸ್ತುತ ಸಲ್ಲಿಸಿರುವ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ತುಲನಾತ್ಮಕ ವಿವರಗಳನ್ನು ಈ ಕೆಳಕಂಡಂತೆ ವಿವರಿಸಿದೆ : 

ಪ್ರಸ್ತುತ ಸಲ್ಲಿಸಿರುವ ಆಡಳಿತಾತ್ಮಕ 
ವಿವರ 

ಪರಿಷ್ಕತ ಅಂದಾಜು ಅನುಮೋದನೆಯಲ್ಲಿ 
ಸಂಖ್ಯೆ 

ವ್ಯತ್ಯಾಸ 
ಮೊತ್ತ ಮಂಜೂರಾದ ಮೊತ್ತ 
ರಸ್ತೆ, ಚರಂಡಿ ಇತ್ಯಾದಿ ಕಾಮಗಾರಿಗಳು 

222.65 156. 74 

65 . 91 
ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು 

112 .55 66 . 80 

45 .75 
3. | ವಿದ್ಯುತ್ ಸಂಪರ್ಕ ನೀಡಲು 

124.12 113 . 22 

10 .90 
ಭೂ ಸ್ವಾಧೀನ ವೆಚ್ಚ 

600 . 00 136 .24 

463 .76 
ಒಟ್ಟು ವ್ಯತ್ಯಾಸ | 1059.32 | 473. 00 

586.32 


೩೧೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೨೧, ೨೦೧೩ 


ಭಾಗ ೧ 


(iii ) 


UDA 


ಮೇಲೆ ವಿವರಿಸಿರುವ ಅಂಶಗಳ ಪೈಕಿ ಪರಿಷ್ಕತ ಯೋಜನೆ ಪ್ರಸ್ತಾವನೆಯು ಮೂಲ ಅಂದಾಜು ಪ್ರಸ್ತಾವನೆಗಿಂತ ಶೇ . 400 ರಷ್ಟು 
ಅಧಿಕವಾಗಿರುತ್ತದೆ . ಸದರಿ ಪರಿಷ್ಕತ ಪ್ರಸ್ತಾವನೆಯಲ್ಲಿ ಯೋಜನೆಗಳ ಮೇಲೆ ಸೂಪರ್ ವಿಷನ್ ದರಗಳು. ಇ. ಟಿ. ಪಿ. ಟೆಂಡರ್ ಪ್ರೀಮಿಯಂ, ಮೇಲ್ ವಿಚಾರಣೆ, 
ಲೇಬರ್‌ಸೆಸ್ ಮತ್ತು 3ನೇ ಏಜನ್ಸಿಯ ತಪಾಸಣಾ ಶುಲ್ಕ ಮತ್ತು ಇನ್ನಿತರೆ ವೆಚ್ಚಗಳನ್ನು ಕಾಮಗಾರಿಗಳ ಬಿಲ್ಲುಗಳಲ್ಲಿ ನಿಯಮಾವಳಿಯಂತೆ ವಿಧಿಸಬೇಕಾಗಿರುವ 
ದರಗಳನ್ನು ಮತ್ತು ತೆರಿಗೆಗಳನ್ನು ಹಾಗೂ ಕಡಿತಗೊಳಿಸಬೇಕಾಗಿರುವ ರಾಯಲ್ಟಿ ಇತ್ಯಾದಿ ಕಡಿತಗಳನ್ನು ಸಾಮಾನ್ಯವಾಗಿ ಸೇರಿಸಿ/ಕಡಿತಗೊಳಿಸಿ 
ತಯಾರಿಸಲಾಗುತ್ತದೆ. ಆದ್ದರಿಂದ ಸದರಿ ವೆಚ್ಚಗಳನ್ನು ಮೂಲ ಅಂದಾಜು ಮೊತ್ತದಲ್ಲಿ ಸೇರಿಸಿದ ಪಕ್ಷದಲ್ಲಿ ಅಂದಾಜು ಮೊತ್ತವು ಅಧಿಕವಾಗುತ್ತದೆ. ಆದ್ದರಿಂದ 
ಪ್ರಸ್ತುತ ಪ್ರಾಧಿಕಾರವು ಸಲ್ಲಿಸಿರುವ ರೂ . 1860.00 ಲಕ್ಷಗಳ ಪ್ರಸ್ತಾವನೆಯನ್ನು ರೂ . 1060. 00 ಲಕ್ಷಗಳಿಗೆ ಮಿತಿಗೊಳಿಸಲಾಗಿದೆ. 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 50 ಗುಅಪ್ರಾ 2012 , ಬೆಂಗಳೂರು, ದಿನಾಂಕ : 5 -11 -2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸುತ್ತಿರುವ ಶ್ರೀಮತಿ ಹೆಚ್ . ಆರ್. 
ಸರೋಜಮ್ಮ ವಸತಿ ಬಡಾವಣೆಯ ಅಂದಾಜನ್ನು ರೂ . 473 .00 ಲಕ್ಷಗಳಿಂದ ರೂ . 1060.00 ಲಕ್ಷಗಳಿಗೆ ( ರೂ . ಒಂದು ಸಾವಿರದ ಅರವತ್ತು ಲಕ್ಷಗಳು 
ಮಾತ್ರ) ಪರಿಷ್ಕರಿಸಿ ಸರ್ಕಾರದ ಅನುಮೋದನೆಯನ್ನು ಈ ಕೆಳಕಂಡ ಷರತ್ತಿಗಳಿಗೊಳಪಟ್ಟು ನೀಡಿದೆ. 

(i) No market borrowings ( from HUDCO etc.) is allowed : 
(ii) Limiting UDA s overall investment in the project to only 10 -15 % of its own resources mainly using it as seed capital ; 

UDA should allot the sites as per the KUDA Allotment Rules upfront and create a scheme to collect amount from the 
allottees in two to three installments , which should be maintained in a separate project account and the same should be 
used for development of this project only . Any development work should be taken up only with this amount. The terms and 
conditions should be specified unambiguously with suitable action in case of default . Installments should be fixed as per 

the project timeline ; 
(iv ) | While pricing sites , all the cost including possible enhancement in land acquisition compensation and expected returns 

for the UDA should be suitably accounted for ; 
Proper market survey to be done to ascertain the demand for such sites . Also UDA s previous history of un - allotted or 

vacant sites needs also to be kept in mind ; 
( vi) | Detailed financial and technical analysis to be done by the authority over the cost and expenditure aspects . In no case , 

UDA be allowed to expose itself to vagaries of the project. The projectmust be designed to self -sustain itself with positive 

and profitable rate of return without being further financial liability over the UDA ; 
(vii) There must be clarity about financial feasibility of the project with such a heavy loan exposure. If one area alone is 

developed what about activities by UDA for remaining areas in Koppal. All these issues need to be addressed ; 
( viii) No support will be forthcoming from Government for this project ; 
( ix ) Since the development of such sites and services schemes is a shortterm project, it is eminently possible to involve the 

allottees financially from the beginning . Apart from reducing interest costs and locking in of UDA s limited funds, this will 
also ensure better project discipline avoiding time cost overrun . This will also take care of the market risk for the 
investmentmade in this project . There are many examples where UDA projects have not yielded the kind of demand that 

was projected when projects were taken up ; 
(x) | In case of default of the instructions given by the government, suitable action will be taken against the concerned officers 

and officials . The Installments for allotment of sites should be fixed as per the project timeline ; 
Sites should be priced , keeping in view the cost escalation in the future and ensuring that full recovery of the cost of the 

land and development charges is made ; 
( xii) Corner sites and commercial sites should be put to public auction as per rules , in order to getmore revenue ; 
(xiii) Allotment of sites should be made before the development of the layout begins so that allottees can monitor the 

developmentof the layout which will avoid cost overrun ; 
(xiv ) ಸದರಿ ಕಾಮಗಾರಿಯನ್ನು ನಿರ್ವಹಿಸುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಮತ್ತು ನಿಯಮ 

2000ನ್ನು ಪಾಲಿಸತಕ್ಕದ್ದು ; 
( xv ) ಕಾಮಗಾರಿಗಳ ಟೆಂಡರ್‌ಗಳನ್ನು ರಾಜ್ಯ ಟೆಂಡರ್ ಬುಲೆಟಿನ್‌ನಲ್ಲಿ ಕರೆಯಲು ರಾಜ್ಯ ಟೆಂಡರ್ ಬುಲೆಟಿನ್ ಅಧಿಕಾರಿಯಿಂದ ಅನುಮೋದನೆ 

ಪಡೆಯತಕ್ಕದ್ದು ; 
(xvi) ಕಾಮಗಾರಿಗಳ ಗುತ್ತಿಗೆ ನೀಡುವ ಮುನ್ನ ನಿಯಮಾವಳಿಯಂತೆ ಸರ್ಕಾರದ ಅನುಮೋದನೆ ಪಡೆದು ಗುತ್ತಿಗೆಯನ್ನು ನೀಡತಕ್ಕದ್ದು; 
( xvi) ಈ ಯೋಜನೆಯಡಿ ನಿಗದಿಗೊಳಿಸಲಾದ ಟೆಂಡರ್ ಪ್ರೀಮಿಯಂ ಏಸ್ಕಲೇಷನ್ ಹಾಗೂ ಇತರೆ ಹೆಚ್ಚುವರಿ ಮೊತ್ತವನ್ನು ಮೂಲ ಅಂದಾಜು 

ಮೊತ್ತದಲ್ಲಿ ಸೇರಿಸತಕ್ಕದ್ದಲ್ಲ ; 
(xviii) ನೀರು ಸರಬರಾಜು /ಒಳಚರಂಡಿ ಮತ್ತು ವಿದ್ಯುತ್ ಕಾಮಗಾರಿಗಳ ಅಂದಾಜು ಪಟ್ಟಿಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ನಂತರ ಟೆಂಡರ್‌ಗಳನ್ನು ಆಹ್ವಾನಿಸತಕ್ಕದ್ದು ; 
( xix) ಕಾಂಪೌಂಡ್ ಸಿವಿಲ್ ಕಾಮಗಾರಿಗಳ ಪೈಕಿ ಕಾಂಪೌಂಡ್ ಕಾಮಗಾರಿಗಳನ್ನು ಅಗತ್ಯವಿದ್ದ ಸಾರ್ವಜನಿಕ ಉಪಯುಕ್ತ ಸ್ಥಳಗಳಲ್ಲಿ ಅಂದರೆ 

ಪಾರ್ಕ್ ಇತ್ಯಾದಿಗಳ ಅಭಿವೃದ್ಧಿಗೊಳಿಸಿದ ನಂತರ ಮಾತ್ರ ನಿರ್ಮಿಸಿ ಸ್ಥಳೀಯ ಸಂಸ್ಥೆಗೆ ಹಸ್ತಾಂತರಿಸುವ ಸಮಯದಲ್ಲಿ ನಿರ್ವಹಿಸತಕ್ಕದ್ದು ; 


( xi) | 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

೩೧೫ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 431 ವೆಚ್ಚ -9/ 2012 , ದಿನಾಂಕ : 1- 10- 2012 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


P . R . 63 


ತೋಟಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಬಿ . ಐ . ಮುಲ್ಲಾ, ರೇಷ್ಮೆ ಪ್ರವರ್ತಕರು ಇವರ ಅನಧಿಕೃತವನ್ನು ಕರ್ತವ್ಯವಲ್ಲದ ಅವಧಿ ( Dies non) 

ಎಂದು ಪರಿಗಣಿಸಿ, ಪರೀಕ್ಷಾ ಪೂರ್ವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: 

ಸಿ1( 5)/ ಪ್ರವ/ ಪಪೂಅ/ 33 /2006 - 07, ದಿನಾಂಕ : 8 -5 - 2012 ಮತ್ತು 15 - 9 - 2012 . 
ಪ್ರಸ್ತಾವನೆ : 

ಶ್ರೀ ಬಿ. ಐ. ಮುಲ್ಲಾ ಇವರು ದಿನಾಂಕ: 16 -2 - 1980 ರಂದು ಕಾರ್ಯವರದಿ ಮಾಡಿಕೊಂಡಿರುತ್ತಾರೆ. ಇವರು ನಿಗದಿತ ಅವಧಿಯಲ್ಲಿ ಇಲಾಖಾ 
ಪರೀಕ್ಷೆಯನ್ನು ಪಾಸು ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಿದ್ದಲ್ಲಿ ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ : 17 - 2 - 1982 ಕ್ಕೆ ಘೋಷಣೆ 
ಮಾಡಬೇಕಾಗಿತ್ತು. ಆದರೆ, ಈ ಅವಧಿಯಲ್ಲಿ ಅವರು ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿರುವುದಿಲ್ಲ ಹಾಗೂ ಈ ನೌಕರನ 
ಪರಿವೀಕ್ಷಣಾ ಅವಧಿಯಲ್ಲಿರುವಾಗಲೇ 1012 ದಿನಗಳ ಅವಧಿಗೆ ಗೈರುಹಾಜರಾಗಿರುತ್ತಾರೆ . ಈ ಅವಧಿಯನ್ನು ಲೆಕ್ಕಕ್ಕಿಲ್ಲದ ಅವಧಿಯೆಂದು ( DIES NON ) 
ಪರಿಗಣಿಸಿ ಸಕ್ರಮಗೊಳಿಸುವಂತೆ ಹಾಗೂ ನೌಕರರು ಇಲಾಖಾ ಪರೀಕ್ಷೆಯನ್ನು ದಿನಾಂಕ: 20 -4 - 1989 ರಂದು ಪಾಸು ಮಾಡಿಕೊಂಡಿದ್ದು, ನೌಕರರ 
ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ಪರಿವೀಕ್ಷಣಾ ನಿಯಮಗಳು 1977ರ ನಿಯಮ 4(1)(i) ರನ್ವಯ ದಿನಾಂಕ: 16 - 2 - 1982 ರಿಂದ 
15 - 2 - 1983 ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿದ್ದು, ದಿನಾಂಕ : 16 - 2 - 1983 ರಿಂದ 20 - 4 -1989 ರವರೆಗೆ ಪರೀಕ್ಷಾರ್ಥ ಅವಧಿ ಘೋಷಣೆಯಾಗಬೇಕಿದ್ದು . 
ನೌಕರರು ಅನಧಿಕೃತವಾಗಿ ಗೈರುಹಾಜರಾಗಿರುವ 1012 ದಿನಗಳನ್ನು ಮುಂದೂಡಿ, ಪರೀಕ್ಷಾರ್ಥ ಅವಧಿಯನ್ನು ವಿಸ್ತರಿಸುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ 
ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಮೇಲೆ ಓದಲಾದ ಪತ್ರಗಳಲ್ಲಿ ಕೋರಿರುತ್ತಾರೆ. 

ಶ್ರೀ ಬಿ . ಐ. ಮುಲ್ಲಾ, ರೇಷ್ಮೆ ಪ್ರವರ್ತಕರು ಪರಿವೀಕ್ಷಣಾ ಅವಧಿಯಲ್ಲಿದ್ದು, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 114( 8) 
ರನ್ವಯ ತಾತ್ಕಾಲಿಕ ನೌಕರರಾಗಿರುತ್ತಾರೆ. ನೌಕರರು ಪರಿವೀಕ್ಷಣಾ ಅವಧಿಯಲ್ಲಿ 1012 ದಿನಗಳು ಅನಧಿಕೃತ ಗೈರು ಹಾಜರಾಗಿದ್ದು , ಸದರಿ ಅನಧಿಕೃತ ಗೈರು 
ಹಾಜರಿಯನ್ನು ವಿಸ್ತರಿಸಿ ಸಕ್ರಮಗೊಳಿಸಲು ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಸಕ್ಷಮ ಪ್ರಾಧಿಕಾರವಾಗಿರುವುದಿಲ್ಲವಾದ್ದರಿಂದ ಈ 
ವಿಷಯವನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಅನಧಿಕೃತವಾಗಿ ಗೈರುಹಾಜರಾಗಿರುವ ಅವಧಿಯನ್ನು ಕರ್ತವ್ಯವಲ್ಲದ ಅವಧಿಯೆಂದು (DIES-NON) 
ಪರಿಗಣಿಸಲು ಹಾಗೂ ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ : 16 - 2 - 1983 ರಿಂದ 20 - 4 -1989 ರವರೆಗೆ ಕರ್ನಾಟಕ ನಾಗರೀಕ ಸೇವಾ 
( ಪರಿವೀಕ್ಷಣಾ) ನಿಯಮಗಳು, 1977ರ ನಿಯಮ 4(1) (1) ರನ್ವಯ ವಿಸ್ತರಿಸಲು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ :ತೋಣ157 ರೇವಿ2012, ಬೆಂಗಳೂರು, ದಿನಾಂಕ : 05 - 01 - 2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಬಿ. ಐ. ಮುಲ್ಲಾ, ರೇಷ್ಮೆ ಪ್ರವರ್ತಕರು, ಚಾಕಿ ಸಾಕಾಣಿಕಾ ಕೇಂದ್ರ, ಹುಲಕುಂದ 
ಇವರು ಪರಿವೀಕ್ಷಣಾ ಅವಧಿಯಲ್ಲಿ ದಿನಾಂಕ : 18 -12 -1996 ರಿಂದ 24 -9 - 1999 ರವರೆಗೆ (1012 ದಿನಗಳು) ಗೈರುಹಾಜರಾಗಿರುವ ಅವಧಿಯನ್ನು 
ಕರ್ತವ್ಯವಲ್ಲದ ಅವಧಿಯೆಂದು ( DIES- NON ) ಪರಿಗಣಿಸಿದೆ ಹಾಗೂ ನೌಕರರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ : 16 - 2 -1983 ರಿಂದ 20 -4 - 1989 
ರವರೆಗೆ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು, 1977ರ ನಿಯಮ 4(1) (i) ರನ್ವಯ ವಿಸ್ತರಿಸಿ ಹಾಗೂ ಪರಿವೀಕ್ಷಣಾ ಅವಧಿಯನ್ನು 
ವಿಸ್ತರಿಸಿದ ಅವಧಿಗೆ ವಾರ್ಷಿಕ ವೇತನ ಬಡ್ತಿಗಳನ್ನು ನೀಡುವಂತಿಲ್ಲ. ನೌಕರರಿಗೆ ಕಾಲ್ಪನಿಕವಾಗಿ ವೇತನ ಬಡ್ತಿಗಳನ್ನು ಬಿಡುಗಡೆ ಮಾಡಿ ವೇತನವನ್ನು 
ನಿಗದಿಪಡಿಸಬಹುದು. ಆದರೆ ವಿಸ್ತರಿಸಿದ ಅವಧಿಗೆ ಯಾವುದೇ ವೇತನ ಬಾಕಿಯನ್ನು ನೀಡುವಂತಿಲ್ಲವೆಂದು ಆದೇಶಿಸಿದೆ. ಸದರಿ ನಿಯಮಾವಳಿಗಳ ನಿಯಮ 
10 ರಂತೆ ಕ್ರಮ ತೆಗೆದುಕೊಳ್ಳುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ/1143 / ಸೇ - 1/2012 , ದಿನಾಂಕ : 13 - 11 - 2012 ರನ್ವಯ ಹಾಗೂ ಸರ್ಕಾರಿ 
ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96, ದಿನಾಂಕ : 10 - 7- 1996 ರಲ್ಲಿ ಪ್ರಧಾನ ಕಾರ್ಯದರ್ಶಿರವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಎಸ್ . ಚಂದ್ರಶೇಖರ್ 

ಪೀಠಾಧಿಕಾರಿ, 
P . R . 64 

ತೋಟಗಾರಿಕೆ ಇಲಾಖೆ (ರೇಷೆ). 

ತೋಟಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಮಹಮ್ಮದ್ ರಿಯಾಜ್ ಅಹಮ್ಮದ್, ಹಿರಿಯ ರೇಷ್ಮೆ ನಿರೀಕ್ಷಕರು (ನಿವೃತ್ತ) ಇವರಿಂದ ಸರ್ಕಾರಕ್ಕೆ 

ಬರಬೇಕಾದ ಬಾಕಿ ಹಣವನ್ನು ಇವರ ನಿವೃತ್ತಿ ಸೌಲಭ್ಯದಿಂದ- ವಸೂಲಿ ಮಾಡುವ ಬಗ್ಗೆ. 


೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ಓದಲಾಗಿದೆ : 1. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ನಡವಳಿ ಸಂಖ್ಯೆ : 

ಸಿಬ್ಬಂದಿ/3/ಶಿಸ್ತು/ ದಿಬಿಸಿ /L/2001 - 02 , ದಿನಾಂಕ : 21 -10 - 2005. 
2 . ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 69 ರೇಇವಿ 2006, ದಿನಾಂಕ : 16 - 4 - 2007. 
3. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ಪತ್ರ ಸಂಖ್ಯೆ : 

ಸಿಬ್ಬಂದಿl( 6) / ಹಿರೇನಿ/ಕಾಮಿಬ - 12/2011-12, ದಿನಾಂಕ : 11 -4 -2012 
4. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ಪತ್ರ ಸಂಖ್ಯೆ: ಸಿಬ್ಬಂದಿ1 (6)/ 

ಹಿರೇನಿ/ಕಾಮಿಬ - 12 /2011- 12 , ದಿನಾಂಕ: 26 - 7 - 2012 ಮತ್ತು 26 - 9 - 2012 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 21 -10 - 2005ರ ನಡವಳಿಯಲ್ಲಿ ಶ್ರೀ ಮಹಮ್ಮದ್ ರಿಯಾಜ್ ಅಹಮ್ಮದ್, ಹಿರಿಯ ರೇಷ್ಮೆ 
ನಿರೀಕ್ಷಕರು ಇವರು ಈ ಹಿಂದೆ ರೇಷ್ಮೆ ಬಿತ್ತನೆ ಕೋಠಿ, ಶ್ರೀನಿವಾಸಪುರ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಎಸಗಿರುವ ದುರ್ನಡತೆ ಹಾಗೂ ಹಣ 
ದುರುಪಯೋಗದ ಆರೋಪಗಳಿಗೆ ಸಂಬಂಧಿಸಿದಂತೆ ಸದರಿಯವರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವ ಹಾಗೂ ಸರ್ಕಾರಕ್ಕೆ ಉಂಟಾದ ನಷ್ಟ ಒಟ್ಟು 
ಮೊಬಲಗು ರೂ . 7 ,25,169 /- ಗಳನ್ನು ಇವರಿಗೆ ಲಭ್ಯವಾಗುವ ನಿವೃತ್ತಿ ಉಪದಾನ ರಜೆ ನಗದೀಕರಣ, ನಿವೃತ್ತಿ ವೇತನ ಪರಿವರ್ತಿತ ಪಿಂಚಣಿಯಿಂದ 
ವಸೂಲಿ ಮಾಡಲು ಹಾಗೂ ಸದರಿ ಮೊತ್ತವು ಇನ್ನೂ ಬಾಕಿ ಉಳಿದ ಪಕ್ಷದಲ್ಲಿ ಇವರ ಪಿಂಚಣಿಯಿಂದ ತಿಂಗಳಿಗೆ ಕನಿಷ್ಟ ಮೊತ್ತ ರೂ . 1,030/ - ಗಳನ್ನು 
ಪಾವತಿಸಿ, ಉಳಿದ ಮೊತ್ತವನ್ನು ಪೂರ್ಣ ಮೊತ್ತ ವಸೂಲಾಗುವವರೆಗೂ ಕಟಾಯಿಸಲು ಮತ್ತು ಅಮಾನತ್ತಿನಲ್ಲಿ ಕಳೆದ ಅವಧಿಯನ್ನು ಅಮಾನತ್ತಿನ ಅವಧಿ 
ಎಂದು ಪರಿಗಣಿಸಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಆದೇಶಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ದಿನಾಂಕ : 16 - 4 - 2007ರ ಆದೇಶದಲ್ಲಿ ಶ್ರೀ ಮಹಮದ್ ರಿಯಾಜ್ ಅಹಮ್ಮದ್, ಹಿರಿಯ ರೇಷ್ಮೆ 
ನಿರೀಕ್ಷಕರು ಇವರು ಮೇಲ್ಮನವಿ ಪ್ರಾಧಿಕಾರಿಯಾದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಇವರಿಗೆ ದಿನಾಂಕ : 
26 -1- 2006 ರಂದು ಸಲ್ಲಿಸಿರುವ ಮೇಲ್ಮನವಿಯನ್ನು ತಿರಸ್ಕರಿಸಿ, ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ದಿನಾಂಕ : 21- 10 
2005ರ ನಡವಳಿಯನ್ನು ಸ್ಥಿರೀಕರಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ದಿನಾಂಕ : 11 -4 - 2012ರ ಪತ್ರದಲ್ಲಿ ಶ್ರೀ ಮಹಮದ್ ರಿಯಾಜ್ ಅಹಮ್ಮದ್ ಇವರು ಸರ್ಕಾರಕ್ಕೆ 
ಬರಬೇಕಾದ ಬಾಕಿ ಬಗ್ಗೆ ಒಪ್ಪಿಗೆ ಪತ್ರ ಸಲ್ಲಿಸಿರುವುದರಿಂದ ಹಾಗೂ ಕೋಲಾರದ ಜಿಲ್ಲಾ ನ್ಯಾಯಾಲಯವು ಸಹ ಹಣವನ್ನು ಸಂಬಂಧಪಟ್ಟ ನೌಕರರಿಂದ 
ವಸೂಲಿ ಮಾಡಲು ಡಿಕ್ರಿ ನೀಡಿರುವುದರಿಂದ ಸದರಿ ನೌಕರರಿಂದ ಸರ್ಕಾರಕ್ಕೆ ಬರಬೇಕಾದ ಒಟ್ಟು ರೂ . 8,58,357/- ( ರೂ . 7,25,169 /- + 1, 33,188/- ) 
ಗಳನ್ನು ವಸೂಲು ಮಾಡಿ ಸರ್ಕಾರಕ್ಕೆ ಜಮಾ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು 
ಮಹಾಲೇಖಪಾಲರನ್ನು ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ದಿನಾಂಕ : 26 - 7 -2012 ಮತ್ತು 26 - 9 - 2012ರ ಪತ್ರಗಳಲ್ಲಿ ಶ್ರೀ ಮಹಮದ್ ರಿಯಾಜ್ ಅಹಮ್ಮದ್, 
ಹಿರಿಯ ರೇಷ್ಮೆ ನಿರೀಕ್ಷಕರು (ಕಡ್ಡಾಯ ನಿವೃತ್ತಿ) ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಒಟ್ಟು ರೂ . 8,58,357/ - ( ರೂ . 7,25 ,169/ - + ರೂ . 1,33 ,188 /- ) 
ಗಳನ್ನು ವಸೂಲು ಮಾಡಿ ಸರ್ಕಾರಕ್ಕೆ ಜಮಾ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಮಹಾಲೇಖಪಾಲರಿಗೆ ಪತ್ರ ಬರೆದು ಪ್ರಕರಣವನ್ನು ಇತ್ಯರ್ಥಪಡಿಸುವಂತೆ 
ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಶ್ರೀ ಮಹಮದ್ ರಿಯಾಜ್ ಅಹಮ್ಮದ್, ಕಿರಿಯ ರೇಷ್ಮೆ ನಿರೀಕ್ಷಕರು (ಕಡ್ಡಾಯ ನಿವೃತ್ತ) ಇವರಿಂದ 
ಸರ್ಕಾರಕ್ಕೆ ಬರಬೇಕಾದ ರೂ . 8,58,357/ - ( ರೂ . 7,25,169 / - + 1,33 ,188 / - ) ಗಳನ್ನು ನೌಕರರಿಗೆ ಲಭ್ಯವಾಗುವ ನಿವೃತ್ತಿ ಉಪದಾನ ರಜೆ ನಗದೀಕರಣ 
ಹಾಗೂ ಪರಿವರ್ತಿತ ಪಿಂಚಣಿಗಳಿಂದ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214( 1) ( ಬಿ) ರಡಿಯಲ್ಲಿನ ಉಪನಿಯಮ 5 ರಲ್ಲಿ 
ನಿರ್ಬಂಧಿಸಿರುವ 1/3ನೇ ಭಾಗದ ಪಿಂಚಣಿ ಪ್ರಮಾಣಕ್ಕೆ ಮೀರದಂತೆ ಮಿತಿಗೊಳಿಸಿ ಕಟಾಯಿಸಿ ಸರ್ಕಾರಕ್ಕೆ ಜಮಾ ಮಾಡುವ ಬಗ್ಗೆ ಸರ್ಕಾರವು 
ನಿರ್ಣಯಿಸಿರುವ ಮೇರೆಗೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 111 ರೇವಿ2011 , ಬೆಂಗಳೂರು, ದಿನಾಂಕ : 04 - 01 - 2013. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಶ್ರೀ ಮಹಮದ್ ರಿಯಾಜ್ ಅಹಮ್ಮದ್, ಹಿರಿಯ ರೇಷ್ಮೆ ನಿರೀಕ್ಷಕರು ( ಕಡ್ಡಾಯ ನಿವೃತ್ತ) ಇವರಿಂದ 
ಸರ್ಕಾರಕ್ಕೆ ಬರಬೇಕಾದ ರೂ . 8,58, 357 /- ( ರೂ . 7,25 ,169/ - + 1,33,188/ -) ಗಳನ್ನು ನೌಕರರಿಗೆ ಲಭ್ಯವಾಗುವ ನಿವೃತ್ತಿ ಉಪದಾನ , ರಜೆ ನಗದೀಕರಣ 
ಹಾಗೂ ಪರಿವರ್ತಿತ ಪಿಂಚಣಿಗಳಿಂದ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214 (1)( ಬಿ ) ರಡಿಯಲ್ಲಿನ ಉಪನಿಯಮ 5 ರಲ್ಲಿ 
ನಿರ್ಬಂಧಿಸಿರುವ 1/3ನೇ ಭಾಗದ ಪಿಂಚಣಿ ಪ್ರಮಾಣಕ್ಕೆ ಮೀರದಂತೆ ಮಿತಿಗೊಳಿಸಿ ಕಟಾಯಿಸ ಸರ್ಕಾರಕ್ಕೆ ಜಮಾ ಮಾಡುವಂತೆ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ / 93/ ಪಿಇಎನ್ - 1 /2012, ದಿನಾಂಕ : 28 - 12 - 2012 ರಲ್ಲಿ ನೀಡಿರುವ ಸಹಮತಿ 
ಮತ್ತು ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ಪಿ 1996 , ದಿನಾಂಕ : 10 - 7 - 1996 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಎಸ್ . ಚಂದ್ರಶೇಖರ್ 

ಪೀಠಾಧಿಕಾರಿ , 
P . R . 65 

ತೋಟಗಾರಿಕೆ ಇಲಾಖೆ (ರೇಷೆ) . 


ವಿಷಯ : 


ಇಂಧನ ಸಚಿವಾಲಯ 
ಮೆ . ಜಿ.ಎಮ್, ಶುಗರ್ & ಎನರ್ಜಿ ಲಿಮಿಟೆಡ್ ರವರಿಗೆ 18 ಮೆ . ವ್ಯಾ . ಸಾಮರ್ಥ್ಯದ ಸಹ- ವಿದ್ಯುತ್ 
ಘಟಕವನ್ನು ಸ್ಥಾಪಿಸಲು ನೀಡಿರುವ ನಿರಾಕ್ಷೇಪಣೆಯನ್ನು ಪರಿಷ್ಕರಿಸುವ ಬಗ್ಗೆ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಫೆಬ್ರವರಿ ೨೧, ೨೦೧೩ 


೩೧೭ 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 367 ಎನ್‌ಸಿಇ 2010 , ದಿನಾಂಕ : 28 -10 -2010. 

2. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/04 /F -60/ GMSEL/2012 - 13 / 2578, ದಿನಾಂಕ: 29 - 9 - 2012 ಮತ್ತು 
ಕೆಆರ್‌ಇಡಿ/04 / F -60/ GMSEL/2012 - 13/ 3227 , ದಿನಾಂಕ : 6 -12 - 2012 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ಜಿಎಂ ಶುಗರ್ ಅಂಡ್ ಎನರ್ಜಿ ಲಿಮಿಟೆಡ್ ಇವರಿಗೆ ಹಾವೇರಿ ಜಿಲ್ಲೆ ಮತ್ತು 
ತಾಲ್ಲೂಕು, ಸಂಗೂರ್ ಎಂಬಲ್ಲಿ 18.00 ಮೆ . ವ್ಯಾ . ( Gross ) ಮತ್ತು 14.00 ಮೆ . ವ್ಯಾ ( exportable) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು 
ಕೆಲವೊಂದು ನಿಬಂಧನೆಗೊಳಪಟ್ಟು ಸರ್ಕಾರದ ನಿರಾಕ್ಷೇಪಣೆಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು 
ಮೆಗೆ ಜಿಎಂ ಶುಗರ್‌ ಅಂಡ್ ಎನರ್ಜಿ ಲಿಮಿಟೆಡ್ ಇವರಿಗೆ ಹಾವೇರಿ ಜಿಲ್ಲೆ ಮತ್ತು ತಾಲ್ಲೂಕು, ಸಂಗೂರ್‌ನಲ್ಲಿ ಸ್ಥಾಪಿಸಲು ನಿರಾಕ್ಷೇಪಣೆ ನೀಡಿರುವ 18 .00 
ಮೆ . ವ್ಯಾ ( Gross ) ಮತ್ತು 14.00 ಮೆ . ವ್ಯಾ (exportable ) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕದಲ್ಲಿ off Season ನಲ್ಲಿ ಕಲ್ಲಿದ್ದಲು ಇಂಧನವನ್ನು 
ಉಪಯೋಗಿಸಿ 18 ಮೆ . ವ್ಯಾ . ವಿದ್ಯುತ್‌ನ್ನು ಉತ್ಪಾದನೆ ಮಾಡಬಹುದಾಗಿದ್ದು ಅದರಲ್ಲಿ 2 ಮೆ . ವ್ಯಾ . ವಿದ್ಯುತ್‌ನ್ನು ಕಾರ್ಖಾನೆಯ ಉಪಯೋಗಕ್ಕೆ 
ಬಳಸಿಕೊಂಡು ಉಳಿದ 16 ಮೆ . ವ್ಯಾ . ವಿದ್ಯುತ್‌ನ್ನು Export ಮಾಡುವುದಕ್ಕೆ ಅವಕಾಶವಿರುವುದರಿಂದ ಈ ಹಿಂದೆ ನೀಡಿರುವ ನಿರಾಕ್ಷೇಪಣೆಯನ್ನು ಪರಿಷ್ಕರಿಸಿ 
off Season ನಲ್ಲಿ 2 ಮೆ . ವ್ಯಾ . ವಿದ್ಯುತ್‌ನ್ನು Export ಮಾಡಲು ಅನುಮತಿ ನೀಡುವಂತೆ ಅಭಿವೃದ್ಧಿದಾರರು ಕೋರಿರುವುದರಿಂದ, ಅಭಿವೃದ್ಧಿದಾರರ 
ಕೋರಿಕೆಯನ್ನು ಪರಿಗಣಿಸುವಂತೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 299 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ : 31 - 12 - 2012 . 
ಮೆ || ಜಿಎಂ ಶುಗರ್ ಅಂಡ್ ಎನರ್ಜಿ ಲಿಮಿಟೆಡ್ ಇವರಿಗೆ ಹಾವೇರಿ ಜಿಲ್ಲೆ ಮತ್ತು ತಾಲ್ಲೂಕು, ಸಂಗೂರ್ ಎಂಬಲ್ಲಿ 18.00 ಮೆ . ವ್ಯಾ . ( Gross) 
ಮತ್ತು 14 .00 ಮೆ . ವ್ಯಾ ( exportable) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆ ನೀಡಿರುವ ಸಾಮರ್ಥ್ಯದಲ್ಲಿ ಹಾಲಿ ಇರುವ 
14 . ಮೆ . ವ್ಯಾ . ( exportable) ಸಾಮರ್ಥ್ಯ ವನ್ನು 16 ಮೆ . ವ್ಯಾ . ( Exportable During off Season) ಹೆಚ್ಚಿಸಲಾಗಿದೆ. Season ನಲ್ಲಿ ಹಾಲಿ ಇರುವ 14 
ಮೆ . ವ್ಯಾ . ( exportable ) ಸಾಮರ್ಥ್ಯವು ಮುಂದುವರೆಯುತ್ತದೆ. 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 66 

ಇಂಧನ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ, ಕೆ.ಡಿ. ಪಿ ಸಮಿತಿಗೆ ಸದಸ್ಯರನ್ನು ನಾಮಕರಣ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಶ್ರೀ ಕೆ.ಎಸ್ . ಈಶ್ವರಪ್ಪ ಭಾರತೀಯ ಜನತಾ ಪಾರ್ಟಿ, ಕರ್ನಾಟಕ ಇವರ ಪತ್ರದ ಸಂಖ್ಯೆ : ರಾಕಾ / 

ನಾನಿ/ 435 - 2012 ದಿನಾಂಕ: 22 .08.2012 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ (1) ರ ಆದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ) ಪರಿಣಾಮ 
ಕಾರಿಯಾಗಿ ಅನುಷ್ಠಾನ ಗೊಳಿಸಲು ಜಿಲ್ಲಾ ಮಟ್ಟದ/ ತಾಲ್ಲೂಕ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. ಮೇಲೆ ಓದಲಾದ (1) 
ಪತ್ರದಲ್ಲಿ ರಾಜ್ಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ, ಬೆಂಗಳೂರು ಇವರ ಶಿಫಾರಸ್ಸು ಮೇರೆಗೆ ಬಿಜಾಪುರ ಜಿಲ್ಲೆ, ಕೆ . ಡಿ . ಪಿ ತ್ರೈಮಾಸಿಕ ಪರಿಶೀಲನಾ 
ಸಮಿತಿಗೆ ಅಧಿಕಾರೇತರ ಸದಸ್ಯರಗಳನ್ನು ನಾಮ ನಿರ್ದೇಶನ ಮಾಡಲು ಸರ್ಕಾರ ತಿರ್ಮಾನಿಸಿ, ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 63 ಯೋವಿವಿ 2009 , ಬೆಂಗಳೂರು ದಿನಾಂಕ: 21. 09 .2012 
ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ( 20 ಅಂಶಗಳ ಕಾರ್ಯಕ್ರಮ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನ ಗೊಳಿಸಲು ಬಿಜಾಪುರ 
ಜಿಲ್ಲೆ, ಕೆ. ಡಿ. ಪಿ. ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಐದು (5) ಜನರನ್ನು ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಲಾಗಿದೆ. 

ಬಿಜಾಪುರ ಜಿಲ್ಲೆ, ಕೆ. ಡಿ. ಪಿಗೆ 
| ಕ್ರ ಸಂ | ಹೆಸರು ಮತ್ತು ವಿಳಾಸ 

ವರ್ಗ 
ಶ್ರೀ ಹೆಚ್. ಆರ್. ಮಾಚಪ್ಪನವರ್ 
ವಿಶ್ವೇಶ್ವರ ನಗರ , ಬಾಗಲಕೋಟ್ ರಸ್ತೆ, ಬಿಜಾಪುರ 

ಸಾಮಾನ್ಯ 


೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ವರ್ಗ 


ಮಹಿಳೆ 


ಹೆಸರು ಮತ್ತು ವಿಳಾಸ 
ಶ್ರೀಮತಿ ಮಂಜುಳಾ ಬಸವರಾಜ ಬಿರಾದಾರ 
ಮು // ಸೋ // ಹುಲ್ಲೂರು, ಮುದ್ದೇಬಿಹಾಳ ತಾಲ್ಲೂಕು, ಬಿಜಾಪುರ 
ಶ್ರೀ ಬಾಹುಬಲಿ ಪಂಡಿತ್ 
ಮು // ಸೋ // ಬಿಜ್ಜರಗಿ, ಬಿಜಾಪುರ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀ ಶೈಲ ಕಬ್ಬಿನ 
ಮು // ಸೋ / ಪಡಗಾನೂರ, ಸಿಂಧಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ 
ಶ್ರೀ ಬಾಲಚಂದ್ರಬಸಪ್ಪ ನಾಗರಾಳ 
ಮು // ನಿಡಗುಂದಿ, ಬಸವನ ಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ 


ಅಲ್ಪ ಸಂಖ್ಯಾತ 


ಹಿಂ . ವರ್ಗ 


ಎ, ಬಿಜಾಪುರ ಜಿಲ್ಲೆ 


ಎಸ್ . ಟಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಉಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


P . R . 187 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾಕ್ಕೆ 2012 -13ನೇ ಸಾಲಿನ ಎರಡನೇ 

ಕಂತಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 07 ಹೈಕಮಂ 2012 , ದಿನಾಂಕ:28.04 .2012 . 

2. ಕಾರ್ಯದರ್ಶಿ , ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ : 

ಹೈಕಪ್ರಮಂ/ ಹನಿ /ಎಸಿ -1/2012-13, ದಿನಾಂಕ:19.09 .2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1)ರ ಆದೇಶದಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾಕ್ಕೆ 2012-13ನೇ 
ಸಾಲಿನ ಪ್ರಥಮ ಕಂತಾಗಿ 1575.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಓದಲಾದ ಕ್ರಮಸಂಖ್ಯೆ ( 2) ರ ಪತ್ರದಲ್ಲಿ ಕಾರ್ಯದರ್ಶಿ , ಹೈದ್ರಾಬಾದ್ 
ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾ ಇವರು 2012 - 13ನೇ ಸಾಲಿನಲ್ಲಿ ಅನುಮೋದನೆಗೊಂಡಿರುವ ಹೊಸ ಕಾಮಗಾರಿಗಳನ್ನು 

ನುಷ್ಠಾನಗೊಳಿಸಬೇಕಾಗಿರುವುದರಿಂದ ಮತ್ತು ಮಂಡಳಿಯಲ್ಲಿ ಲಭ್ಯವಿದ್ದ ಅನುದಾನದ ಶೇಕಡ 75.23 ರಷನ್ನು ವೆಚ್ಚ ಮಾಡಲಾಗಿದ್ದು ಪ್ರಸಕ್ತ ಸಾಲಿನ 
ಎರಡನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಹೈದ್ರಾಬಾದ್ ಕರ್ನಾಟಕ 
ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾಕ್ಕೆ ಎರಡನೇ ಕಂತಿನ ಅನುದಾನವೆಂದು ಕೆ 1575 .00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಉದ್ದೇಶಿಸಿದೆ. ಅಂತೆಯೇ 
ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : 07 ಹೈಕಮಂ 2012 , ಬೆಂಗಳೂರು, ದಿನಾಂಕ:27.09.2012 
ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ , ಗುಲ್ಬರ್ಗಾಕ್ಕೆ 2 - 13ನೇ ಸಾಲಿನ ಎರಡನೇ ಕಂತಿನ ಅನುದಾನ 1575.00 ಲಕ್ಷ 
( ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಿದೆ. 


ಕ್ರಮ 


ಮೊತ್ತ 


ಲೆಕ್ಕಶೀರ್ಷಿಕೆ 
ಸಂಖ್ಯೆ 

( { ಲಕ್ಷಗಳಲ್ಲಿ) 
2515 - 00 - 103 - 0 - 01 - 101 ( ಸಹಾಯಾನುದಾನ) 

32 .50 
4515 - 00 - 800 - 0 - 01 - 132 ( ಬಂಡವಾಳ ವೆಚ್ಚ) 

1079.82 
4515 - 00 - 800 - 0 - 01 - 422 ( ವಿಶೇಷ ಘಟಕ ಯೋಜನೆ) 

362 .50 
- 4, 4515 - 00 - 800 - 0 - 01 - 423 ( ಗಿರಿಜನ ಉಪಯೋಜನೆ ) 

100. 18 

_ 1575 .00 
2. ಬಿಡುಗಡೆಯಾದ ಈ ಅನುದಾನವನ್ನು ಉಪಯೋಗಿಸಿಕೊಂಡು ನಿಯಮಾನುಸಾರ ಹಣ ಬಳಕೆ ಪ್ರಮಾಣಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸುವುದು . 

3. ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಆಇ 04 ಟಿಎಫ್ ಪಿ 2012 , ದಿನಾಂಕ : 27.04.2012 ರಲ್ಲಿ ಆಡಳಿತ ಇಲಾಖೆಯ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
P . R . 199 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಭಾಗ ೧ 


ವಿಷಯ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

೩೧೯ 
* ಶಿಕ್ಷಣ ಸಚಿವಾಲಯ 
ಡಾ || ಭಾಷ್ಯಂ ಸ್ವಾಮಿ , ಪ್ರಭಾರಿ ಪ್ರಾಂಶುಪಾಲರು, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು ಮೈಸೂರು, ಇವರನ್ನು 
ಖಾಯಂ ಪ್ರಾಂಶುಪಾಲರಾಗಿ ನೇಮಕಾತಿ ಮಾಡುವ ಬಗ್ಗೆ . 
1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 247 ಡಿಸಿಇ 2008 ದಿನಾಂಕ : 22 /10/2008, 
2 . ದಿನಾಂಕ: 31 /10/ 2002ರ ಜೇಷ್ಟತಾ ಪಟ್ಟಿ ಸಂಖ್ಯೆ : ಇಡಿ 19 ಡಿಪಿಐ 2001 . 
3. ಕುಲಸಚಿವರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಇವರ ಪತ್ರ ಸಂಖ್ಯೆ: ಕಸಂವಿ: ಆಡಳಿತ /2012 /13 /472 

ದಿನಾಂಕ: 27 /10 / 2012 


ಓದಲಾಗಿದೆ: 


ಪ್ರಸ್ತಾವನೆ: 


ಮೇಲೆ ಓದಲಾದ (3) ರಲ್ಲಿ ಕುಲಸಚಿವರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ , ಇವರು ಡಾ|| ಭಾಷ್ಯಂ ಸ್ವಾಮಿ , ಪ್ರಭಾರಿ ಪ್ರಾಂಶುಪಾಲರು, 
ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು, ಇವರನ್ನು ಖಾಯಂ ಪ್ರಾಂಶುಪಾಲರನ್ನಾಗಿ ನೇಮಕ ಮಾಡುವ ಬಗ್ಗೆ ಪ್ರಸ್ತಾಪಿಸಿರುತ್ತಾರೆ. 

ಮೇಲೆ ಓದಲಾದ (1) ರಲ್ಲಿ ಡಾ|| ಭಾಷ್ಯಂ ಸ್ವಾಮಿ , ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಇವರನ್ನು ಇಲ್ಲಿನ ಪ್ರಾಂಶುಪಾಲರ ಹುದ್ದೆಯ 
ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. ದಿನಾಂಕ: 31/10/2002ರ ಜೇಷ್ಠತಾ ಪಟ್ಟಿಯನ್ವಯ ಹಿರಿಯರಾಗಿದ್ದು , ಪ್ರಾಂಶುಪಾಲರ ಹುದ್ದೆಗೆ ನಿಗದಿಪಡಿಸಿರುವ ಎಲ್ಲಾ 
ಅರ್ಹತೆಗಳನ್ನು ಹೊಂದಿದ್ದು ಪ್ರಾಂಶುಪಾಲರ ಹುದ್ದೆಗೆ ನಿಗದಿ ಪಡಿಸಿರುವಂತಹ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹಾಗೂ ವಿಶ್ವವಿದ್ಯಾಲಯದ 
ಉನ್ನತ ದರ್ಜೆಯ ಹುದ್ದೆಗೆ ಅರ್ಹರಿರುತ್ತಾರೆ. ಪ್ರಸ್ತಾವನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 21 ಯುಡಿವಿ 2011 , ಬೆಂಗಳೂರು ದಿನಾಂಕ :15 /12 / 2012 
ಡಾ | ಭಾಷ್ಯಂ ಸ್ವಾಮಿ , ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಇವರನ್ನು ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು ಇಲ್ಲಿನ 
ಪ್ರಾಂಶುಪಾಲರ ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದ ದಿನಾಂಕ: 22 /10/2008ರಿಂದ ಅನ್ವಯವಾಗುವಂತೆ ಪ್ರಾಂಶುಪಾಲರನ್ನಾಗಿ ನೇಮಿಸಲು ಸರ್ಕಾರದ 
ಮಂಜೂರಾತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಮನೋಹರ್. 

ಸರ್ಕಾರಿ ಅಧೀನ ಕಾರ್ಯದರ್ಶಿ , 
P . R . 22 

ಉನ್ನತ ಶಿಕ್ಷಣ ಇಲಾಖೆ , ( ವಿಶ್ವವಿದ್ಯಾನಿಲಯ ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ : 2012 - 13ನೇ ಸಾಲಿನಲ್ಲಿ 100 ಸಂಖ್ಯಾಬಲದ 50 ಹೊಸ ಮೆಟ್ರಿಕ್ ನಂತರದ ಪುರುಷ / ಮಹಿಳೆಯರ 

ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಏಕ ಕಡತ ಸಂಖ್ಯೆ ಹಿಂವಕನಿ/ ವನಿಶಾ 

2 /ಸಿಆರ್ - 75 /2012 -13, ದಿ :17 - 09 - 2012 . 


ಪ್ರಸ್ತಾವನೆ: 


2012 - 13ನೇ ಸಾಲಿನಲ್ಲಿ ಗುಲ್ಬರ್ಗಾ ಮತ್ತು ಬೆಳಗಾಂ ವಿಭಾಗಗಳಲ್ಲಿ ತಲಾ 100 ವಿದ್ಯಾರ್ಥಿಗಳ ಸಂಖ್ಯಾಬಲವುಳ್ಳ 50 ನೂತನ ಮೆಟ್ರಿಕ್ ನಂತರದ 
ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಈ 50 ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು 
ಮಾಡಬೇಕಾದ ಸ್ಥಳಗಳನ್ನು ಸಹ ಸಲ್ಲಿಸಿದ್ದು, ಅದಕ್ಕೆ ಅಗತ್ಯವಿರುವ ಸಿಬ್ಬಂದಿಯನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 

ದಿನಾಂಕ:18 /10 /2012ರಂದು ಗುಲ್ಬರ್ಗಾದಲ್ಲಿ ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ 50 ಹೊಸ ಮೆಟ್ರಿಕ್ ನಂತರದ 
ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲು ಅನುಮೋದನೆ ನೀಡಲಾಗಿದೆ. 

ಈ ಹಿನ್ನೆಲೆಯಲ್ಲಿ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹಿಂದುಳಿದ ವರ್ಗಗಳ 
50 ಹೊಸ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲು ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಆದೇಶ ಸಂಖ್ಯೆ : ಹಿವಕ 336 ಬಿಎಂಎಸ್ 2012 ಬೆಂಗಳೂರು ದಿನಾಂಕ: 13 -12 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ 2012 - 13ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಆದೇಶಕ್ಕೆ ಲಗತ್ತಿಸಿರುವ 
ಅನುಬಂಧದಲ್ಲಿ ತಿಳಿಸಿರುವ ಸ್ಥಳಗಳಲ್ಲಿ 50 ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಪುರುಷ / ಮಹಿಳೆಯರ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಲು 
ಮಂಜೂರಾತಿ ನೀಡಿ, ಪ್ರತಿ ವಿದ್ಯಾರ್ಥಿ ನಿಲಯಕ್ಕೆ ಈ ಕೆಳಗಿನಂತೆ ವಿವಿಧ ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ. 


(d 


ವಿವರ 


ವೇತನ ಶ್ರೇಣಿ ರೂ . 


ಒಂದು ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರು 

ಮಾಡಿದ ಹುದ್ದೆಗಳ ಸಂಖ್ಯೆ 


|-| 


14550 - 26700 


ನಿಲಯ ಪಾಲಕ 
ಅಡುಗೆಯವರು 


2 


| 


10400 - 16400 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ವಿವರ 


ವೇತನ ಶ್ರೇಣಿ ರೂ . 


||8(d 


ಒಂದು ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರು 

ಮಾಡಿದ ಹುದ್ದೆಗಳ ಸಂಖ್ಯೆ 


ಅಡುಗೆ ಸಹಾಯಕರು 


9600 - 14550 


9600 - 14550 


| ರಾತ್ರಿ ಕಾವಲುಗಾರರು ( ಮಹಿಳಾ ವಿದ್ಯಾರ್ಥಿ ನಿಲಯಗಳಿಗೆ ಮಾತ್ರ ) | 

ಒಟ್ಟು 


2012 - 13ನೇ ಸಾಲಿನಲ್ಲಿ ಒದಗಿಸಿರುವ ಅನುದಾನ ಕೊರತೆಯಿರುವುದರಿಂದ ಇದಕ್ಕೆ ತಗಲುವ ವೆಚ್ಚವನ್ನು “ ಲೆಕ್ಕಶೀರ್ಷಿಕೆ 2225 - 03 - 277 - 2 - 73, 
ವಿದ್ಯಾರ್ಥಿ ನಿಲಯಗಳ ಜೀರ್ಣೋದ್ಧಾರ ” ರಾಜ್ಯವಲಯ ಯೋಜನೆಯಡಿಯಲ್ಲಿ ಒದಗಿಸಿರುವ ಆಯವ್ಯಯ ರೂ .2384 .00 ಲಕ್ಷಗಳಿಂದ “ ಲೆಕ್ಕ ಶೀರ್ಷಿಕೆ 
2225 -03- 277 -2 -53 ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಹೊಸ ವಿದ್ಯಾರ್ಥಿ ನಿಲಯಗಳ ಪ್ರಾರಂಭ ಮತ್ತು ನಿರ್ವಹಣೆ ” ರಾಜ್ಯ ವಲಯ 
ಯೋಜನೆಗೆ ಮರುಹೊಂದಾಣಿಕೆ ಮಾಡಿಕೊಂಡು ಭರಿಸತಕ್ಕದ್ದು. 


ಈ ಆದೇಶವನ್ನು ದಿನಾಂಕ : 18 /10/ 2012ರಂದು ನಡೆದ ಸಚಿವ ಸಂಪುಟ ಸಭೆಯ ನಿರ್ಣಯದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಜಿ. ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಸರ್ಕಾರದ ಆದೇಶ ಸಂಖ್ಯೆ: ಹಿವಕ 336 ಬಿಎಂಎಸ್ 2012 , ಬೆಂಗಳೂರು, ದಿನಾಂಕ : 13 /12 /2012 ಕ್ಕೆ 

ಅನುಬಂಧ 


ಜಿಲ್ಲೆ 


ತಾಲ್ಲೂಕು 


ಕ್ರಸಂ 


ಪುರುಷ/ 
ಮಹಿಳೆ 


ಮಂಜೂರಾತಿ 
ಸಂಖ್ಯೆ 


_ 3 


6| 


- 5 


ಗುಲ್ಬರ್ಗಾ 


ಪುರುಷ 


100 


ಗುಲ್ಬರ್ಗಾ 
ಗುಲ್ಬರ್ಗಾ 


1) | ಗುಲ್ಬರ್ಗಾ ( ಸ್ನಾತಕೋತ್ತರ ) 

ಐವನ್‌ಶಾಹಿ 


ಮಹಿಳೆ 


100 


ಜೇವರ್ಗಿ 


3) 


ಜೇವರ್ಗಿ ಟೌನ್ 


ಪುರುಷ 


100 


ಸೇಡಂ 


ಸೇಡಂ 


ಮಹಿಳೆ 


100 


ಸೇಡಂ 


5) 


ಸೇಡಂ 


ಪುರುಷ 


100 


| ಗುಲ್ಬರ್ಗಾ 


ಮಹಿಳೆ 


100 


ಗುಲ್ಬರ್ಗಾ 
ಬಾಲ್ಕಿ 


ಬೀದರ್‌ 


ಪುರುಷ 


100 


ಬೀದರ್‌ 


ಔರಾದ್ 


ಮಹಿಳೆ 


100 


ಬೀದರ್‌ 


9) 


ಬೀದರ್ ( ನೌಬಾದ್) 


ಪುರುಷ 


100 


ಯಾದಗಿರಿ 


ಸುರಪುರ 


10) 


ಸುರಪುರ ಟೌನ್ 


ಪುರುಷ 


100 


ಶಹಪುರ 


ಮಹಿಳೆ 


100 


11) 
12 ) 


ಶಹಪುರ 
| ಗುರಮಿಠಕಲ್ 


ಯಾದಗಿರಿ 


ಮಹಿಳೆ 


100 | 


ಯಾದಗಿರಿ 


13) 


ಪುರುಷ 


100 


ಕೊಪ್ಪಳ 


14) 


ಮಹಿಳೆ 


100 


15) 


ಯಾದಗಿರಿ ಟೌನ್ 
ಕೊಪ್ಪಳ 
| ಕೊಪ್ಪಳ ಟೌನ್ 
ಅಳವಂಡಿ 


ಪುರುಷ 


ಕೊಪ್ಪಳ 
ಕೊಪ್ಪಳ 
ಕೊಪ್ಪಳ 
ಲಿಂಗಸುಗೂರು 


100 


16 ) 


ಪುರುಷ 


100 


ರಾಯಚೂರು 


17) 


ಲಿಂಗಸುಗೂರು 


ಮಹಿಳೆ 


100 


ರಾಯಚೂರು 


18 ) 


ರಾಯಚೂರು 


ಪುರುಷ 


100 


ಸಿಂಧನೂರು 


19 ) | ಸಿಂಧನೂರು 


ಪುರುಷ 


100 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೩೨೧ 


ತಾಲ್ಲೂಕು 


ಕ್ರ.ಸಂ 


ಪುರುಷ/ 
ಮಹಿಳೆ 


ಮಂಜೂರಾತಿ 
ಸಂಖ್ಯೆ 


- 2 


3 


. 


A| 


ಬಳ್ಳಾರಿ 


ಸಿರಗುಪ್ಪ 


20) 


ಮಹಿಳೆ 


100 


ಕೂಡ್ಲಿಗಿ 


21 ) 


| ತೆಕ್ಕಲಕೋಟೆ 
| ಕೂಡ್ಲಗಿ 
ಹಗರಿಬೊಮ್ಮನಹಳ್ಳಿ 


ಪುರುಷ 


100 


22) 


ಪುರುಷ 


100 


ಹಗರಿಬೊಮ್ಮನಹಳ್ಳಿ 
ಬೆಳಗಾಂ 


ಬೆಳಗಾಂ 


23 ) 


ಬೆಳಗಾಂ 


ಪುರುಷ 


100 


ಗೋಕಾಕ್ 


24) 


ಗೋಕಾಕ್ ಟೌನ್ 


ಮಹಿಳೆ 


100 


ರಾಯಭಾಗ್ 


ರಾಯಭಾಗ್ 


ಪುರುಷ 


100 


ಬೈಲಹೊಂಗಲ 


26) 


ಮಹಿಳೆ 


100 


ಅಥಣಿ 


27) 


| ಕಿತ್ತೂರು 
| ಗವನಟ್ಟಿ 
ರಾಮದುರ್ಗ ( ವೃತ್ತಿಪರ) 


ಪುರುಷ 


100 


ರಾಮದುರ್ಗ 


ಮಹಿಳೆ 


100 


ಧಾರವಾಡ 


ಧಾರವಾಡ 


29 ) 


ಧಾರವಾಡ 


ಪುರುಷ 


100 


ಧಾರವಾಡ 


ಮಹಿಳೆ 


100 


ಧಾರವಾಡ 


ಪುರುಷ 


100 


ಮಹಿಳೆ 


100 


ಧಾರವಾಡ 
ಹುಬ್ಬಳ್ಳಿ 


30) | ಧಾರವಾಡ 

( ಸ್ನಾತಕೋತ್ತರ ) ಧಾರವಾಡ 
ಧಾರವಾಡ ಟೌನ್ ( ವೃತ್ತಿಪರ ) 

ಹುಬ್ಬಳ್ಳಿ ಟೌನ್ 
34) ಹುಬ್ಬಳ್ಳಿ 
35) | ಸಿಂಧಗಿ 


ಮಹಿಳೆ 


100 


ಹುಬ್ಬಳ್ಳಿ 


ಪುರುಷ 


100 


ಬಿಜಾಪುರ 


ಸಿಂಧಗಿ 


ಪುರುಷ 


100 


ಬಿಜಾಪುರ 


36 ) 


ಬಿಜಾಪುರ 


ಮಹಿಳೆ 


100 


ಮುದ್ದೇಬಿಹಾಳ 


37) 


ಪುರುಷ 


100 


ಬಾಗಲಕೋಟೆ 


ಜಮಖಂಡಿ 


38) 


ಪುರುಷ 


100 


ಮುದ್ದೇಬಿಹಾಳ 
ಜಮಖಂಡಿ ಟೌನ್ 
ರಬಕವಿ ಬನಹಟ್ಟಿ 
ಮುಧೋಳ 


ಜಮಖಂಡಿ 


39 ) 


ಮಹಿಳೆ 


100 


ಮುಧೋಳ 


40) 


ಪುರುಷ 


100 


ದಾವಣಗೆರೆ 


ದಾವಣಗೆರೆ 


41) 


ದಾವಣಗೆರೆ 


ಪುರುಷ 


100 


42 ) 


ಮಹಿಳೆ 


100 


ಹರಪನಹಳ್ಳಿ 
ಜಗಳೂರು 


ಹರಪನಹಳ್ಳಿ 
ಜಗಳೂರು 


43 ) 


ಮಹಿಳೆ 


100 


44) 


ಪುರುಷ 


100 


ಚಿತ್ರದುರ್ಗ 


ಚನ್ನಗಿರಿ 
ಚಳ್ಳಕೆರೆ 
ಚಳ್ಳಕೆರೆ 


45) 


| 


ಮಹಿಳೆ 


100 


ಚನ್ನಗಿರಿ 
ಚಳ್ಳಕೆರೆ 
ಚಳ್ಳಕೆರೆ 
ಚಿತ್ರದುರ್ಗ 


| 


ಪುರುಷ 


100 


46) 
47) 


ಚಿತ್ರದುರ್ಗ 


ಮಹಿಳೆ 


100 


ಚಿತ್ರದುರ್ಗ 


48) 


ಮಹಿಳೆ 


100 


ಹೊಸದುರ್ಗ 


ಚಿತ್ರದುರ್ಗ ಟೌನ್( ವೃತ್ತಿಪರ) 
| ಹೊಸದುರ್ಗ 
| ಚಿತ್ರದುರ್ಗ 


ಪುರುಷ 


49 ) 
50 ) 


100 


ಚಿತ್ರದುರ್ಗ 


ಪುರುಷ 


100 


ಎಂ . ಜಿ. ಮುಳಕೂರ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


P . R . 194 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ವಿಷಯ 


: 


ಜಲಸಂಪನ್ಮೂಲ ಸಚಿವಾಲಯ 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಕಿಲಿಂಜಾರು ಗ್ರಾಮದ ಗುರುಪುರ ಅಣೆಕಟ್ಟಿನ 
ಕಾಲುವೆ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ 
ಸಂಖ್ಯೆ: ಮುಸದ / ತಾಂಸ - 5 - ಸ. ಇಂ - 11/ ದ .ಕ. ಜಿ / ಮಂ . ತಾ / ಗುರುಪುರ ಅಣೆಕಟ್ಟು/ 
ಇಷ್ಟೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ / 2012 / 3399 , ದಿನಾಂಕ: 05 .10 .2012 . 


ಓದಲಾಗಿದೆ : 


ಪ್ರಸ್ತಾವನೆ: 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಕಿಲಿಂಜಾರು ಗ್ರಾಮದ ಗುರುಪುರ ಅಣೆಕಟ್ಟಿನ ಕಾಲುವೆ ಅಭಿವೃದ್ಧಿ ಕಾಮಗಾರಿಯ ರೂ .50.00 
ಲಕ್ಷಗಳ ಅಂದಾಜು ಪಟ್ಟಿಗೆ 13ನೇ ಹಣಕಾಸು ಆಯೋಗದ ಅನುದಾನದಡಿ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು 
ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಮೊದಲ ಟೆಂಡರ್ ಕರೆಗೆ ಯಾವುದೇ ಪ್ರತಿಕ್ರಿಯೇ 
ದೊರಕಿರುವುದಿಲ್ಲ. ನಂತರ 2ನೇ ಬಾರಿಗೆ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

30.04 .2012 
ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಕನ್ನಡ ಪ್ರಭ | 

08 . 05 . 2012 
ದಿನಾಂಕ 05. 06.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ 48,72 ,202/ 

ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಸಂಖ್ಯೆ 

ನಮೂದಿಸಿರುವ ದರಗಳಂತೆ ಪ್ರಸಕ್ತ ಸಾಲಿನ ದರಗಳ ಮೇಲಿನ 
ಶ್ರೀ / ಮೆಸರ್ 

ಟೆಂಡರಿನ ಮೊತ್ತ 

ಶೇಕಡಾವಾರು ಹೆಚ್ಚಳ / ಕಡಿಮೆ 
ನಾಗರಾಜ ಎಂ .ನಾಯ್ಕ , 1ನೇ ದರ್ಜೆ ಗುತ್ತಿಗೆದಾರರು 58 ,45 ,275 / 

19.972 ಹೆಚ್ಚು 


ಕ್ರಮ 


5 / 


ಮೇಲ್ಕಂಡಂತೆ ಶ್ರೀ ನಾಗರಾಜ ಎಂ .ನಾಯ್ಕ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 19.972ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 55 ,78,671/- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 48 ಕೆಜಿದು 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು ತಾಲ್ಲೂಕು, ಕಿಲಿಂಜಾರು ಗ್ರಾಮದ ಗುರುಪುರ 
ಅಣೆಕಟ್ಟಿನ ಕಾಲುವೆ ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಮೊತ್ತ ರೂ . 
48 ,72 ,202 /- ಗಳ ಮೇಲೆ ಶೇ . 14.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 55,78,671 /- ಗಳಿಗೆ ( ರೂ ಐವತ್ತ ಐದು ಲಕ್ಷ ಎಪ್ಪತ್ತೆಂಟು ಸಾವಿರದ ಆರು 
ನೂರ ಎಂಬತ್ತ ಒಂದು ರೂಪಾಯಿಗಳು ಮಾತ್ರ) ಶ್ರೀ ನಾಗರಾಜ ಎಂ .ನಾಯ್ಕ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ: 20 / 01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


P . R . 2223 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 

೩೨೩ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ , ಚಿಂತಾಮಣಿ ತಾಲ್ಲೂಕು,ಕೋರ್ಲಪರ್ತಿ ಕೆರೆಯಿಂದ ನಂದನಹೊಸಹಳ್ಳಿ ಊರಮುಂದಿನ 

ಕೆರೆಗೆ ಪೋಷಕಕಾಲುವೆ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : 

ಮುಸ ( ದ )/ ತಾಂ .6 : ಸ. ಇಂ .7: ಕೋಲಾರ / ಇ - ಟೆಂಡರ್ :2012 / 3714, ದಿನಾಂಕ: 05 .11.2012 . 
ಪ್ರಸ್ತಾವನೆ: 

ಚಿಕ್ಕಬಳ್ಳಾಪುರ ಜಿಲ್ಲೆ , ಚಿಂತಾಮಣಿ ತಾಲ್ಲೂಕು, ಕೋರ್ಲಪರ್ತಿ ಕೆರೆಯಿಂದ ನಂದನಹೊಸಹಳ್ಳಿ ಊರಮುಂದಿನ ಕೆರೆಗೆ ಪೋಷಕ ಕಾಲುವೆ 
ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯ ರೂ .200.00ಲಕ್ಷಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಇವರು 
ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಕೋಲಾರ ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ರಾಜ್ಯ ಟೆಂಡರ್ ಬುಲೆಟಿನ್ 

06.06 .2012 
| ಚಿಕ್ಕಬಳ್ಳಾಪುರ ಜಿಲ್ಲಾ ಟೆಂಡರ್ ಬುಲೆಟಿನ್ 

04.06.2012 
ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ದಿನ ಪತ್ರಿಕೆ 

03 .07 .2012 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್‌ನ ತಾಂತ್ರಿಕ ಬಿಡ್ ಅನ್ನು ದಿನಾಂಕ : 09.07.2012ರಂದು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ 
ನಾಲ್ವರು ಗುತ್ತಿಗೆದಾರರು ಭಾಗವಹಿಸಿದ್ದು, ಇವರಲ್ಲಿ ಒಬ್ಬರ ಟೆಂಡರ್‌ ಮಾತ್ರ ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 
29.09.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ( ರೂ 197 ,50,396/ 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಸಂಖ್ಯೆ | ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಪ್ರಸಕ್ತ ಸಾಲಿನ ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಶೀತಲ್ ಕನ್ಸ್ಟ್ರಕ್ಷನ್, 1ನೇ ದರ್ಜೆ 

217 ,25, 021 / 

10.00 
ಗುತ್ತಿಗೆದಾರರು, ಅನಂತಪುರ, ಆಂದ್ರಪ್ರದೇಶ, 

ಹೆಚ್ಚು 


ಮೇಲ್ಕಂಡಂತೆ ಮೇ .ಶೀತಲ್ ಕನ್ಸ್ಟ್ರಕ್ಷನ್ , 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10.00ರಷ್ಟು ಹೆಚ್ಚಾಗಿರುತ್ತದೆ . ಸದರಿ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .9.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 216,26,684 /- ಗಳಿಗೆ ಟೆಂಡರನ್ನು ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 60 ಕೆಜಿದು 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ : 22ನೇ ಡಿಸೆಂಬರ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲ್ಲೂಕು, ಕೋರ್ಲಪರ್ತಿ ಕೆರೆಯಿಂದ 
ನಂದನಹೊಸಹಳ್ಳಿ ಊರಮುಂದಿನ ಕೆರೆಗೆ ಪೋಷಕ ಕಾಲುವೆ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಮೊತ್ತ ರೂ . 197 ,50, 396 /- ಗಳ ಮೇಲೆ ಶೇ . 9 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 216 , 26 ,684/ - ಗಳಿಗೆ 
( ರೂ ಎರೆಡು ಕೋಟಿ ಹದಿನಾರು ಲಕ್ಷ ಇಪ್ಪತ್ತ ಆರು ಸಾವಿರದ ಆರು ನೂರ ಎಂಬತ್ತ ನಾಲ್ಕು ರೂಪಾಯಿಗಳು ಮಾತ್ರ) ಮೇ .ಶೀತಲ್ ಕನ್ಸ್ಟ್ರಕ್ಷನ್ , 
1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/01/ 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . . 06 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೩೨೪ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

- ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಪಾಲಡ್ಕ ಗ್ರಾಮದ ಕೆಂಜಬಡಕಾಯಿಬೆಟ್ಟು ಎಂಬಲ್ಲಿ ಕಿಂಡಿ 

ಅಣೆಕಟ್ಟುನಿರ್ಮಾಣಕಾಮಗಾರಿಯಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕಿಣ ವಲಯ ಬೆಂಗಳೂರುರವರ ಪತ್ರದ ಸಂಖೆ : ಮು ; 

ತಾಂಸ -5 - ಸ. ಇಂ . - 11 / ದ.ಕ. ಜಿ/ ಮಂ . ತಾ / ಕೆಂಜಬಡಕಾಯಿಬೆಟ್ಟು/ ಇಸೊಕ್ಯೂರ್‌ಮೆಂಟ್/ ಟೆಂಡರ್ 
ಅನುಮೋದನೆ / 2012 - 13 / 3398 , ದಿನಾಂಕ 05.10 .2012 . 


ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕು, ಪಾಲಡ್ಕ ಗ್ರಾಮದ ಕೆಂಜಬಡಕಾಯಿಬೆಟ್ಟು ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .27.00ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಮೊದಲ ಎರೆಡು ಟೆಂಡರ್ ಕರೆಗೆ ಯಾವುದೇ 
ಪ್ರತಿಕ್ರಿಯೆ ದೊರಕಿರುವುದಿಲ್ಲ. ನಂತರ 3ನೇ ಬಾರಿಗೆ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 

09.07 . 2012 
ಉದಯವಾಣಿ ಮತ್ತು ವಾರ್ತಾ ಭಾರತಿ ದಿನ ಪತ್ರಿಕೆ 

13. 07.2012 


ದಿನಾಂಕ 24 .08.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಒಬ್ಬರ ಟೆಂಡರ್ ಮಾತ್ರ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 26 ,95 ,953 / 


ರೂ . 27 , 02 ,455 / 


ಕ್ರಮ 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ನಮೂದಿಸಿರುವ ದರಗಳಂತೆ | ದರಗಳ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ 

ಹೆಚ್ಚಳ/ ಕಡಿಮೆ 
ಲಾರೆನ್ಸ್ ಡಿಸೋಜ, 

32 ,64 ,721 / 

21. 097 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 


ಪರಿಷ್ಕರಿಸಿದ ದರಗಳ ಮೇಲಿನ 
ಶೇಕಡಾವಾರು ಹೆಚ್ಚಳ / ಕಡಿಮೆ 


ಸಂಖ್ಯೆ 


20. 81 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಲಾರೆನ್ಸ್ ಡಿಸೋಜ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 20. 81ರಷ್ಟು ಹೆಚ್ಚಾಗಿರುತ್ತದೆ . ಸದರಿ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14 .50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 30,94 ,311 / - ಗಳಿಗೆ ಟೆಂಡರನ್ನು ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 110 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಂಗಳೂರು ತಾಲ್ಲೂಕು, ಪಾಲಡ್ಕ ಗ್ರಾಮದ ಕೆಂಜಬಡಕಾಯಿಬೆಟ್ಟು ಎಂಬಲ್ಲಿ ಕಿಂಡಿ 

ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
27,02, 455 /- ಗಳ ಮೇಲೆ ಶೇ . 14.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 30 ,94,311/- ಗಳಿಗೆ ( ರೂ ಮೂವತ್ತು ಲಕ್ಷ ತೊಂಬತ್ತ ನಾಲ್ಕು ಸಾವಿರದ 
ಮೂರು ನೂರ ಹನ್ನೊಂದು ರೂಪಾಯಿಗಳು ಮಾತ್ರ) ಶ್ರೀ ಲಾರೆನ್ಸ್ ಡಿಸೋಜ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು 
ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 /01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 2225 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


೩೨೫ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ , ತರೀಕೆರೆ ತಾಲ್ಲೂಕು, ನಾಗಣ್ಣ ನಾಲೆ ಪಿಕಪ್‌ನ ಸರಪಳಿ 4 .00ಕಿ. ಮೀ ರಿಂದ 10 .00ಕಿ. ಮೀ . 

ವರೆಗೆ ನಿರ್ಮಾಣ ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 236 ಮಸಾವಿ 2009 ( 3), ದಿನಾಂಕ : 17.07.2010 

2. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ 

ತಾಂ . ಸ.7 / ಸ. ಇಂ .15 / ಚಿ. ಜಿಲ್ಲೆ / ತರೀಕೆರೆ ತಾ : ಟೆಂಡರ್‌/ 2012 - 13 /3072 , ದಿನಾಂಕ: 01.09. 2012 . 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಎ. ಐ. ಬಿ. ಪಿ ಕಾರ್ಯಕ್ರಮದಡಿ ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲ್ಲೂಕು, ನಾಗಣ್ಣ ನಾಲೆ 
ಪಿಕಪ್‌ನ ಸರಪಳಿ 4.00ಕಿ . ಮೀ ರಿಂದ 10 .00ಕಿ . ಮೀ ವರೆಗೆ ನಿರ್ಮಾಣ ಕಾಮಗಾರಿಯ ರೂ .500 .00ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಿದ್ದು, ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರು ಇವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ 
ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಮೊದಲ ಟೆಂಡರ್‌ ಕರೆಗೆ ಯಾವುದೇ ಪ್ರತಿಕ್ರಿಯೆ ದೊರಕಿರುವುದಿಲ್ಲ. ನಂತರ 2ನೇ 
ಬಾರಿಗೆ ಕರೆಯಲಾದ ಟೆಂಡರ್ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

28.06 .2012 
ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್‌ ಬುಲೆಟಿನ್ 

25.06 .2012 
ಕನ್ನಡ ಪ್ರಭ ಮತ್ತು ದಿ ನ್ಯೂ ಇಂಡಿಯನ್ ಎಕ್ಸ್ ಪ್ರೆಸ್ ದಿನಪತ್ರಿಕೆ 

26.06.2012 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂರು ಜನ ಗುತ್ತಿಗೆದಾರರು ಬಿಡ್ ಅನ್ನು ಇ - ಪ್ರೊಕ್ಯೂರ್‌ಮೆಂಟ್ ಪೋರ್ಟಲ್‌ನಲ್ಲಿ ಅಪ್‌ಲೋಡ್ 
ಮಾಡಿರುತ್ತಾರೆ. ಅವರಲ್ಲಿ ಇಬ್ಬರು ಗುತ್ತಿಗೆದಾರರ ಬಿಡ್ ಇ - ಪ್ರೊಕ್ಯೂರ್‌ಮೆಂಟ್ ಪೋರ್ಟಲ್ ಅಂತರ್ಜಾಲದಲ್ಲಿ ತಿರಸ್ಕೃತಗೊಂಡಿರುತ್ತದೆ. ಉಳಿದ ಒಬ್ಬರು 
ಗುತ್ತಿಗೆದಾರರ ತಾಂತ್ರಿಕ ಬಿಡ್ ಅನ್ನು ದಿನಾಂಕ 25.07.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ತೆರೆದು ಪರಿಶೀಲಿಸಲಾಗಿರುತ್ತದೆ, ಅವರ ಟೆಂಡರ್ 
ಅರ್ಹತೆ ಹೊಂದಿದ್ದು , ಆರ್ಥಿಕ ಬಿಡ್ ಅನ್ನು ದಿನಾಂಕ 30.07.2012ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ 


444 , 71 , 435 / 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ 458 ,12 ,192 / 


ಕ್ರಮ 


ಹೆಚ್ಚು 


ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಸಂಖ್ಯೆ ದರ್ಜೆ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 

ಹೆಚ್ಚಳ/ ಕಡಿಮೆ 
ಶ್ರೀನಿವಾಸ್. ಬಿ , 

532 , 35 ,209 / 

19 . 71 

16 . 203 
1ನೇ ದರ್ಜೆ ಗುತ್ತಿಗೆದಾರರು 

ಹೆಚ್ಚು 
ಮೇಲ್ಕಂಡಂತೆ ಶ್ರೀ ಶ್ರೀನಿವಾಸ್ . ಬಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 16 .203ರಷ್ಟು ಹೆಚ್ಚಾಗಿರುತ್ತದೆ. ಸದರಿ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.50 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 524,54,960 /- ಗಳಿಗೆ ಟೆಂಡರನ್ನು ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 111 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲ್ಲೂಕು, ನಾಗಣ್ಣ ನಾಲೆ ಪಿಕಪ್‌ನ ಸರಪಳಿ 
4.00ಕಿ. ಮೀ ರಿಂದ 10.00ಕಿ. ಮೀ . ವರೆಗೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ 
ಪರಿಷ್ಕತ ಮೊತ್ತ ರೂ . 458,12,192 /- ಗಳ ಮೇಲೆ ಶೇ . 14.50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 524 ,54, 960/ - ಗಳಿಗೆ ( ರೂ ಐದು ಕೋಟಿ ಇಪ್ಪತ್ತ 
ನಾಲ್ಕು ಲಕ್ಷ ಐವತ್ತ ನಾಲ್ಕು ಸಾವಿರದ ಒಂಬತ್ತು ನೂರ ಅರವತ್ತು ರೂಪಾಯಿಗಳು ಮಾತ್ರ) ಶ್ರೀ ಶ್ರೀನಿವಾಸ್ .ಬಿ , 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


೩೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 


ಭಾಗ ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20/ 01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 2233 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಗುತ್ತಿಗಾರು ಗ್ರಾಮದ ಉಳ್ಳಡ್ಕ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ / 

ತಾಂಸ - 5 - ಸ. ಇಂ -11 / ದ.ಕ. ಜಿ/ ಸುಳ್ಯ ತಾ / ಉಳ್ಳಡ್ಕ/ ಇಪ್ರೊಕ್ಯೂರ್‌ಮೆಂಟ್/ ಟೆಂಡರ್ ಅನುಮೋದನೆ /2012 - 13/ 
3546 , ದಿನಾಂಕ: 18. 10 .2012 . 


ಪ್ರಸ್ತಾವನೆ: 

ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ ತಾಲ್ಲೂಕು, ಗುತ್ತಿಗಾರು ಗ್ರಾಮದ ಉಳ್ಳಡ್ಕ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ ರೂ .30.00ಲಕ್ಷಗಳ 
ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಮೊದಲ ಎರೆಡು ಟೆಂಡರ್ ಕರೆಗೆ ಯಾವುದೇ 
ಪ್ರತಿಕ್ರಿಯೆ ದೊರಕಿರುವುದಿಲ್ಲ. ನಂತರ 3ನೇ ಬಾರಿಗೆ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್‌ ಬುಲೆಟಿನ್ 

09. 07 .2012 
ಉದಯವಾಣಿ ಮತ್ತು ವಾರ್ತಾ ಭಾರತಿ 

13. 07 .2012 


ದಿನಾಂಕ 18. 08.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು , ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ | ರೂ 29 ,91,456 / 
ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಸಂಖ್ಯೆ ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಪ್ರಸಕ್ತ ಸಾಲಿನ ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ/ ಕಡಿಮೆ 
ಕೃಷ್ಣಕುಮಾರ್ ಬಾಳುಗೋಡು, 

37,37, 818/ 

24.9498 
1ನೇ ದರ್ಜೆ ಗುತ್ತಿಗೆದಾರರು 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಕೃಷ್ಣಕುಮಾರ್ ಬಾಳುಗೋಡು, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 

ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24 .9498ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 34 ,10, 260 / - ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 118 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ , ಸುಳ್ಯ ತಾಲ್ಲೂಕು, ಗುತ್ತಿಗಾರು ಗ್ರಾಮದ ಉಳ್ಳಡ್ಕ ಎಂಬಲ್ಲಿ ಕಿಂಡಿ 
ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಮೊತ್ತ ರೂ . 29 ,91,456 / - ಗಳ 
ಮೇಲೆ ಶೇ . 14 .00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 34,10, 260 /- ಗಳಿಗೆ ( ರೂ ಮೂವತ್ತ ನಾಲ್ಕು ಲಕ್ಷ ಹತ್ತು ಸಾವಿರದ ಎರಡು ನೂರ ಅರವತ್ತು 
ರೂಪಾಯಿಗಳು ಮಾತ್ರ) ಶ್ರೀ ಕೃಷ್ಣಕುಮಾರ್ ಬಾಳುಗೋಡು, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20/01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R, 2220 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


೩೨೭ 


ಭಾಗ ೧ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧ , ೨೦೧೩ 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಬಲ್ನಾಡು ಗ್ರಾಮದ ಕಳೆಂಜಿಲ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ: ಮುಸದ / 

ತಾಂಸ- 5 - ಸ. ಇ೦ - li/ ದ.ಕ. ಜಿ/ ಪುತ್ತೂರು ತಾ / ಕಳೆಂಜಿಲ / ಇಪ್ರೊಕ್ಯೂರ್ಮೆಂಟ್ / ಟೆಂಡರ್ 

ಅನುಮೋದನೆ/2012 - 13 / 3545, ದಿನಾಂಕ: 18.10 . 2012 . 
ಪ್ರಸ್ತಾವನೆ : 

ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಬಲ್ನಾಡು ಗ್ರಾಮದ ಕಳೆಂಜಿಲ ಎಂಬಲ್ಲಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯ 
ರೂ .25.00 ಲಕ್ಷಗಳ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಮೈಸೂರು ಇವರು ಆಡಳಿತಾತ್ಮಕ ಅನುಮೋದನೆ 
ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮಂಗಳೂರು ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಮೊದಲ ಎರೆಡು ಟೆಂಡರ್ ಕರೆಗೆ ಯಾವುದೇ 
ಪ್ರತಿಕ್ರಿಯೆ ದೊರಕಿರುವುದಿಲ್ಲ. ನಂತರ 3ನೇ ಬಾರಿಗೆ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


09.07.2012 


ದಕ್ಷಿಣ ಕನ್ನಡ ಜಿಲ್ಲಾ ಟೆಂಡರ್ ಬುಲೆಟಿನ್ 
| ಉದಯವಾಣಿ ಮತ್ತು ವಾರ್ತಾ ಭಾರತಿ 


13.07 .2012 


ದಿನಾಂಕ 18.08.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಇವರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 


ಕ್ರಮ 


ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ( ರೂ 24 ,58, 241/ 

ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಸಂಖ್ಯೆ ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಪ್ರಸಕ್ತ ಸಾಲಿನ ದರಗಳ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಕೃಷ್ಣಕುಮಾರ್ ಬಾಳುಗೋಡು, 

30 ,71,564 / 

24 .9497 
1ನೇ ದರ್ಜೆ ಗುತ್ತಿಗೆದಾರರು 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಕೃಷ್ಣಕುಮಾರ್ ಬಾಳುಗೋಡು, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 24.9497ರಷ್ಟು ಹೆಚ್ಚಾಗಿರುತ್ತದೆ. ಸದರಿ 
ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .14.00 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 28,02 ,395 /- ಗಳಿಗೆ ಟೆಂಡರನ್ನು 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 119 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 26ನೇ ನವೆಂಬರ್ 2012 | 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಬಲ್ನಾಡು ಗ್ರಾಮದ ಕಳೆಂಜಿಲ ಎಂಬಲ್ಲಿ 
ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಮೊತ್ತ ರೂ . 
24,58 ,241/- ಗಳ ಮೇಲೆ ಶೇ . 14.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 28,02,395 /- ಗಳಿಗೆ ( ರೂ ಇಪ್ಪತ್ತ ಎಂಟು ಲಕ್ಷ ಎರಡು ಸಾವಿರದ ಮೂರು 
ನೂರ ತೊಂಬತ್ತ ಐದು ರೂಪಾಯಿಗಳು ಮಾತ್ರ) ಶ್ರೀ ಕೃಷ್ಣಕುಮಾರ್ ಬಾಳುಗೋಡು, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ:20/ 01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 2224 

ಜಲ ಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


೩೨೮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೧, ೨೦೧೩ 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕು, ವೈ .ಎನ್.ಹೊಸಕೋಟೆ ರಿ.ಸ. ನಂ .14972ರಲ್ಲಿ ಚೆಕ್ ಡ್ಯಾಂ ನಿರ್ಮಾಣ 

ಕಾಮಗಾರಿಯ ಟೆಂಡರ್ ಅನುಮೋದನೆ ಬಗ್ಗೆ . 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸದ/ 

ತಾಂಸ -1- ಸ. ಇಂ . -1/ ತುಮಕೂರು/ ಟೆಂಡರ್ | 2012 -13 / 3766, ದಿನಾಂಕ: 08.11. 2012 . 


ದ 


ಪ್ರಸ್ತಾವನೆ: 

ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕು, ವೈ . ಎನ್ .ಹೊಸಕೋಟೆ ರಿ.ಸ. ನಂ .149 /2ರಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯ 
ರೂ .10.00ಲಕ್ಷಗಳ ಅಂದಾಜು ಪಟ್ಟಿಗೆ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ತುಮಕೂರು ಇವರು ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ತುಮಕೂರು ಸಣ್ಣ ನೀರಾವರಿ ವಿಭಾಗದಿಂದ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಕೆಳಕಂಡ 
ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


ಮೂಲ ಪ್ರಕಟಣೆ 


ತಿದ್ದುಪಡಿ ಪ್ರಕಟಣೆ 


ತುಮಕೂರು ಜಿಲ್ಲಾ ಟೆಂಡರ್ ಬುಲೆಟಿನ್ 


27. 07 .2012 


ಪ್ರಜಾ ಪ್ರಗತಿ ದಿನ ಪತ್ರಿಕೆ 


29 . 07. 2012 


01. 08 .2012 


ದಿನಾಂಕ 13.08.2012ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್ ಅನ್ನು ತೆರೆಯಲಾಗಿದ್ದು, ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ನಾಲ್ಕು 
ಜನ ಗುತ್ತಿಗೆದಾರರು ಭಾಗವಹಿಸಿದ್ದು ಇವರಲ್ಲಿ ಇಬ್ಬರ ಟೆಂಡರ್ ಅರ್ಹತೆ ಹೊಂದಿದ್ದು, ವಿವರಗಳು ಕೆಳಕಂಡಂತಿವೆ. 


ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ 999 ,703/ 


ಕ್ರಮ 


ಸಂಖ್ಯೆ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಶ್ರೀ / ಮೆಸರ್ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ನಮೂದಿಸಿರುವ ದರಗಳಂತೆ ಟೆಂಡರಿನ | ಪ್ರಸಕ್ತ ಸಾಲಿನ ದರಗಳ ಮೇಲಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
10,69,599/ 

6.99 


ಹೆಚ್ಚು 


ಕೆ. ಹೆಚ್. ರವೀಂದ್ರ, 
1ನೇ ದರ್ಜೆ ಗುತ್ತಿಗೆದಾರರು 
ಬ್ರಹ್ಮಾನಂದ ರೆಡ್ಡಿ, 
ಗುತ್ತಿಗೆದಾರರು 


11 ,86, 484 / 


18.68 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಕೆ. ಹೆಚ್ .ರವೀಂದ್ರ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಕನಿಷ್ಟ ದರಗಳನ್ನು ನಮೂದಿಸಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ 
ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 6.99ರಷ್ಟು ಹೆಚ್ಚಾಗಿರುತ್ತದೆ. ಸದರಿ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪರಿಷ್ಕೃತ ದರಗಳ ಮೇಲೆ ಶೇ .6.90 % ಹೆಚ್ಚಿನ ದರಗಳಿಗೆ ಅಂದರೆ ರೂ . 10, 68,683 / - ಗಳಿಗೆ ಟೆಂಡರನ್ನು ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 120 ಅಪಿಬಂ 2012 ( ತಾಂತ್ರಿಕ), ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ , ಪಾವಗಡ ತಾಲ್ಲೂಕು, ವೈ .ಎನ್ .ಹೊಸಕೋಟೆ ರಿ. ಸ. ನಂ .149 /2ರಲ್ಲಿ 
ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಮೊತ್ತ 
ರೂ . 9 ,99 ,703/ - ಗಳ ಮೇಲೆ ಶೇ .6.90ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 10 ,68, 683/ - ಗಳಿಗೆ ( ರೂ ಹತ್ತು ಲಕ್ಷ ಅರವತ್ತೆಂಟು ಸಾವಿರದ ಆರು ನೂರ 
ಎಂಬತ್ತ ಮೂರು ರೂಪಾಯಿಗಳು ಮಾತ್ರ) ಶ್ರೀ ಕೆ.ಹೆಚ್ .ರವೀಂದ್ರ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ:20 / 01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 7 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


